ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 
ರಥೋತ್ಸವ, ಬೆಳ್ಳಿಪಾಲಕಿ ಉತ್ಸವ, 
ಕೃಷಿ ಮತ್ತು ಕೈಗಾರಿಕಾ ವಸ್ತುಪ್ರದರ್ಶನ, 

ಉತ್ತಮ ರಾಸುಗಳ ಪ್ರದರ್ಶನ 


ಪ್ರಧಾನ ಸಂಪಾದಕ 
ಪ. ಚೆನ್ನಪ್ಪಎರೇಸೀಮೆ 


ಸಂಪಾದಕ 
ಹೆಚ್‌.ವಿ. ವೀರಭದ್ರಯ್ಯ 


ಸಹ ಸಂಪಾದಕ 
. ಎಚ್‌.ಎಸ್‌. ಸಿದ್ಧಗಂಗಪ್ಪ 


ಪ್ರಕಾಶಕರು 
ಹೆಚ್‌.ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿಗಳ ಸಂಘ, 
ಶ್ರೀ ಸಿದ್ಧಗಂಗಾ ಮಠ, 
ತುಮಕೂರು ಜಿಲ್ಲೆ- ೫೭೨ ೧೦೪ 


ಮುದ್ರಕರು : 
ಗೀತಾಂಜಲಿ ಗ್ರಾಫಿಕ್ಸ್‌ 
ನಂ. ೫, ಎಂ.ಎಸ್‌.ಆರ್‌. ಕೈಗಾರಿಕಾ ಬಡಾವಣೆ, 
ಗೋಕುಲ, ಬೆಂಗಳೂರು-೫೪ 
ದೂರವಾಣಿ : ೩೬೦೪೦೮೭ 


| ಲೇಖಕರ ಅಭಿಪ್ರಾಯಗಳು | 


ಪತ್ರಿಕೆಯ ಅಭಿಪ್ರಾಯಗಳಲ್ಲ 


೨೫. ಶ್ರೀ ಸಿದ್ಧಗಂಗಾ ಕ್ಷೇತ್ರ : ಜನಹಿತ ಕಾರ್ಯಗಳು 


೩೩. ಜಾತ್ರೆಗಳು : ಅಂದು-ಇಂದು 
೩೬, ವಿಶಿಷ್ಟವ್ಯಕ್ತಿತ್ವದ ಶ್ರೀಮತಿ ಸುಧಾಮೂರ್ತಿ 


೩೯, ಸಿದ್ದಗಂಗಾ ಜಾತ್ರೆ 


॥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ॥ 
. ಅವಾನಕಾಯಕನ ಮಾಡಿದರು ಬಸವೇಶ 
ಅನಗಂ ಶರಣರನು ಸೇನಿಫೆನು ಬಸನೇಶ 
ಸಂಪುಟ : ೩೮ ಮಾರ್ಚಿ ೨೦೦೨ ಸಂಚಿಕೆ :೩ 


೨. ಸಂಪಾದಕೀಯ 

೩. ಶ್ರೀವಾಣಿ 

೪. ಸಿದ್ಧಲಿಂಗೇಶ್ವರ ವಚನ- ಶ್ರೀ ಸಿದ್ಧಗಂಗಾ ಗುರುಕರುಣ ತ್ರಿವಿಧಿ 

೫. ಶ್ರೀಸಿದ್ಧಗಂಗಾ ಮಹಿಮೆ (ಕವನ) - ಎಂ.ಜಿ. ನಂಜುಂಡಾರಾಧ್ಯ 

೭.  ಗೋಸಲಪರಂಪರೆಯ ಮಹಾಬೆಳಕು - ಪಂಡಿತ ಚನ್ನಪ್ಪ ಎರೇಸೀಮೆ 

ವಿಸ್ಮಯಕ್ಕೆ ಮಣಿಹ - ದೇಜಗೌ 

ಜಾತ್ರೆಗಳು ಮತ್ತುಭಾವೈಕ್ಕತೆ - ವಿದ್ಯಾವಾಚಸ್ಪತಿ ಕವಿತಾ ಕೃಷ್ಣ 

- ಟಿ.ಆರ್‌. ಮಹಾದೇವಯ್ಯ 

ಗ್ರಾಮೀಣರ ಪ್ರಯೋಗಶಾಲೆ 

ಕೃಷಿ ಮತ್ತು ಕೈಗಾರಿಕಾ ವಸ್ತುಪ್ರದರ್ಶನ ೨ ಎಚ್‌.ಎಸ್‌. ಸಿದ್ಧಗಂಗಪ್ಪ 

- ಪ್ರೊ. ಹ.ಬ. ಮಹದೇವಪ್ಪ. 
— ಎಂ. ರೇಣುಕಾರಾಧ್ಯ 


ಡಾ. ಚಿಕ್ಕಣ್ಣ ಎಣ್ಣೆಕಟ್ಟೆ 


ಚಂದಾ ವಿವರ: 
ವಾರ್ಷಿಕ ಚಂದಾ ರೂ. ೧೦೦/- 
ಆಜೀವ ಸದಸ್ಯತ್ವ ರೂ. ೫೦೦/- 
ಬಿಡಿ ಪ್ರತಿ ರೂ. ೧೦.೦೦ 


ವಿಳಾಸ: 

""ಸಂಪಾದಕರು'', "ಸಿದ್ಧಗಂಗಾ' ಮಾಸಪತ್ರಿಕೆ 
ಶ್ರೀ ಸಿದ್ಧಗಂಗಾ ಮಠ, 

ತುಮಕೂರು ಜಿಲ್ಲೆ- ೫೭೨ ೧೦೪ 


ಸಿದ್ಧಗಂಗಾ 


ಮಾರ್ಚಿ ೨೦೦೨ 


೧ ಸಂಪಾದಕೀಯ ಗ 


® ತ್ರೆಗಳು ಜನಪದ ಸಂಸ್ಕೃತಿಯ ಉತ್ಸಾಹದ ಮುಖಗಳು. ಭಕ್ತಿ ನಂಬಿಕೆಗಳ ಪ್ರದರ್ಶನಗಳು. ಸಂತೋಷ ಸಂಭ್ರಮ 
ಗರದ ಸಂದರ್ಭಗಳು. ವರ್ಣಿ, ವರ್ಗ ವಯಸ್ಸು ಲಿಂಗಭೇಡಗಳಲ್ಲದ ಸಮಾವೇಶಗಳು. ನ 
ತ ಸಂಪ್ರದಾಯದ ಆಚರಣೆಗಳು. ಗ್ರಾಮ ಜೀವನದ ಕನ್ನಡೆಗಳು, ಯಾತ್ರಾ ಎಂಬುದರ ಕನ್ನಡರೂಪರೀನ ನೈವೀ ಆರಾಧನೆಯ 
ಮೂಲ ಉದ್ದೇಶ ಪ್ರೀತಿಯ ಅನ್ವೇಷಣೆ, ಅಂತೆಯೇ" ಜಾತ್ರೆಯ ಗುರಿಯಾ ಯಾದರೂ ಪ್ರೀತಿಯ ಎಡಾತೆ ಂಯಾತ್ರಯ 
ಆಗಿದೆ. ಗ್ರಾಮ ಕರ್ನಾಟಕದ ಉದ್ದಗಲಕ್ಕೂ ಜಾತ್ರೆ ಗಳು ನಡೆದುಬಂದಿದೆ. ಗ್ರಾಮ ಜೀವತೆಗಳ ಹೆಸರಿನಲ್ಲಿ ಶೈವ-ವೈಪ್ಪ ತಾತ್ವಿಕ ಅನುಸಂಧಾನವೇ 
ಸಾಧು ಸಂತರ, ಶರಣರ, ದಾಸರ, ತ್ಯಾಗ ಬಲಿದಾನ ಮಾಡಿದ ಪುಣ್ಯಜೀವಿಗಳ ಸ್ಮರಣಾರ್ಥ ವರ್ಷದಲ್ಲ ಉಸ್‌ ಪರವಾದ ದೇವರ ರೂಪದಲ್ಲಿ 
ಉಗ್ರರೂಪಗಳದ್ದಾದರೆ, ಸೌಮ್ಯ ರೂಪಗಳದ್ದು ಕೆಲವು. ಪ್ರಾಣಿಬಲಿಕೊಡುವೆ. ಜಾತ್ತಿಗಳ್ಲೂ ಅಜ ಜಾತ್ರಾಥಿ ಡೆ 
ದಾಸೋಹಮಾಡುವ ಜಾತ್ರೆ; ಗಳೂ ಇವೆ. ಜಾತ್ರೆ ಗಳಲಿ ವೈವಿಧ್ಯಮಯವಾದ, ವಿಶಿಷ್ಟವೆನಿಸಿದ ಉತ್ಸವಗಳು ಇ ಗಳಗ ಪಾನಕ, ಪನಿವಾರ, 
ಜನಪದ ಸಾಹಿತ್ಯದಲ್ಲಿ ಜಾತ್ರೆಗಳನ್ನು ಕುರಿತಂತೆ ಹುಡುಗಳು, ಗಾದೆಗಳು, ನಂಬಳು. ಅಷ ಚಿದು ಮಂತಗೊಳಿಸುತ್ತವೆ. 
ಲಲ್ಲಾರುದ್ದೆಣ್ಣೆ ಹೋಗ್ಗಜೇಕು ದ್ಯಾವರಿಗೆ', "ಜನ ಮರಳೋ ಜಾತ್ರೆ ಮರಳೋ, ತೇರಾದ್ಯೇಲೆ ಜಾತ್ರೆ ಬಂದಿಷಿ] ಹೋಗ್ಗುಬೇಕು ಜಾತುರಿಗೆ 
ಮುಗೀತು” *. ಮುಂತಾದವು ಜನಪ್ರಿಯವಾಗಿವೆ. ಮುಗೀತು; ಧಾರೆಯಾದ್ಯೇಲೆ ಮದುವೆ 
ಮಠ-ಮಾನ್ಯಗಳು ಜಾತ್ರೆಯನ್ನು ನಡೆಸುತ್ತ ಬಂದದ್ದು ಸಮಪ್ಪಿ ಕಲ್ಯಾಣದ ದ್ಧ 
ಮಠಾಧಿಪತಿಗಳು ಸ ತ್ರಗಳೆಂಥ ಜನಮುಖಿ ಉಡವಗಳನ್ನು ನಡೆಸುತ್ತ ಬಂದರು. ಜು ಸಾ ಲೋಕಕಲ್ಯಾಣದಲ್ಲಿ ಕಂಡುಕೊಂಡ 
ಎಂಬುದನ್ನರಿತು ಆಚರಣೆಗೆಗೆ ತಂದರು. ಜನಕ್ಕೆ ಸಂತೋಷವಾಗುವಂತೆ ಮೌಳುವುದೆ ನಾವು ಮಾಡಬಹುದಾದ ಸವಸ ತದೇವ ಈಶ್ವರ ಪೂಜನಂ”' 
ಗುರುಗಳು ನಡೆದ ಗುರುಪಥದಲ್ಲಿ ಅವರ ಶಿಷೈರು ನಡೆದುಬಂದರು. ಜಾತ್ರೆಗಳು ಬೆಳೆದವು. ಸೂಟಿ ಎಂದು ನಂಬದ. ತಮ್ಮ 


ಶ್ರೀ ಸಿದ್ಧಗಂಗಾ ಮಠದಲ್ಲಿ. ನಡೆದು ಬಂದಿರುವ ಜಾತ್ರೆಗೆ ಒಂದುನೂರುವರ್ಷಗಳ 
ಪಾ ೨್ರರಂಭಿಸಿದ ಪುಣ್ಯ ಪುರುಷರು. ಪ್ರಾರಂಭದ ವರ್ಷಗಳಲ್ಲಿ ಶ್ರೀಗಳವರು ಜಾತ್ರೆ ಪ್ರಾ ರ್ನ ಸಸ ಪೀ ಉದ್ಧಾನಸ್ವಾಮಿಗಳು ಜಾತ್ರೆಯನ್ನು 
ಮಹಿಮಾರಂಗನ ಜಾತ್ರೆ, ಸುಗ್ಗನಹಳ್ಳಿ ಜಾತ್ರೆ, ಚುಂಚನಕಟ್ಟೆ ಜಾತ್ರಿ, ಮಾಗಡಿ ಜಾತ್ರೆ ಶಿವ ಜಾತ್ರ, ಸ ನಡೆಯೆತಿದ್ದ ಕ್ಯಾಮೇನಹಳ್ಳಿ, ಜಾತ್ರ 
ತಮಟೆ ಸಾರಿಸುವುದರೆ ಮೂಕ ಶ್ರೀಮಠದ ಜಾತ್ರೆಗೆ ಓನರು ಬರುವಂತೆ ಕರಕೊಡುತ್ತಿದ್ದರು. ನೀಡಿ, ನರ ಗಳ ತಾವೇ ನಡೆದು ಹೋಗಿ 
ಪ್ರಚುರಮಾಡಿಸುತ್ತಿದ್ದರು. ಜನ-ಜಾನುವಾರುಗಳ ಜಾತ್ರೆ ಕರೆಯುವಂತೆ ಮಾಡುತ್ತಿದ್ದರು. ಜಾತ್ರೆಗೆ ಬಂದವರಿಗೆಲ್ಲ ಉದ ವ್ಯವಸ್ಥೆಯಿದೆ ಎಂದು 
ವಿವಿಧ ಕಡೆ ಕೊಪ್ಪದೆಗಳನ್ನು ಪ್ರಾರಂಭಿಸುತ್ತದ್ದರು. ಸಾದರ ಕೊಪ ಸಲು, ಲಿಂಗಾಯಿತರ ಕೊಪ್ಪಲು ಮುಂಜ ದ ಏರ್ಪಾಡು ಮಾಡುತ್ತಿದ್ದರು. 
ಸೇವಾನಿರತವಾಗುತ್ತಿದ್ದವು. ಪ್ರಾರಂಭದ ದಿನಗಳಲ್ಲಿ ಜಾತ್ರೆ ಕಂಟ್ರಾಫ ಮೂಲಕ ನಡೆಯುತ್ತಿತ್ತು ಪ್ರೀ ಉಪ ದಾಸೋಹದ “ಮಹಾಮನೆ”ಗಳು 
ಏರ್ಪಾಡು ಮಾಡುತಿದ್ದರು. ತುಮಕೂರಿನ ಗಣ್ಯ ರಾದ ಜಿ.ಎಂ. ಸಿದ್ದರಾಮಣ್ಣ ಗುಬ್ಬಿ ಹುಚ್ಚಪ್ಪ ಟಿ. ಎನ್‌. Ne ಗೇ ಪಾ ಕ್ಸ ಸಡಿಸುವ 
ಬಸಪ್ಪನವರುಗಳು ಒಟ್ಟಾಗಿ ಕಂಟ್ರಾಕ್ಸ್‌ ಪಡೆಯುತ್ತಿದ್ದರು. ಪೂಜ್ಯ ಶ್ರೀ ಶಿವಫಮಾಶ ಸ್ವಾಮಿಗಳು ಕಾಲಕ್ರಮೇಣ ಕಂಟಾ. ನಿಕ ಾರ್ಶ್ಯವಾರ್ಥ, ಜಿ.ಎಂ. 
ಶ್ರೀಮಠದ ವದ್ಯಾರ್ಥಿ- ಶಿಕ್ಷಕ-ಸಿಬ್ಬರಿವರ್ಗದವರೆ ಸಹಕಾರದಿಂದ ಜಾತ್ರೆಗೆ ಬರುವ ಜಾನುವಾರ ಸಂಟ್ರಾಕ್ಸ್‌ ಪದ್ಧತಿಯನ್ನು ಬದಲಾಯಿಸಿ 
ಜಾರಿಗೆ ತಂದರು. ಅಗಡಿ ಮಾಸ ಸೂ ವಸೊಲಾತಿಯನ್ನು 
ಮೈ ಜಾತ್ರೆ ಯಲ್ಲಿ ಒಂದು ಪ್ರಸಂಗ ನಡೆಯಿತು. ಭಾರೀ ಗಲಭೆ ಎದುರಾಯಿತು. ಒಂದು ಸಿ 

ಕಟ್ಟ ಷ್ಟ ಮಾತಿಗೆ ಮಾತು ಬೆಳೆಯಿತು. ಹೊಡೆದಾಟ ಶುರವಾಯಿತು. ಪೋಲಿಸರು ಎಂ ಗಳನ್ನು 
ವಿಷೆಯ ತಿಳಿಯಿತು. ಸ್ವಾಮಿಗಳು ಒಂದು ಸೌದೆ ಹೋಳು ಕೈಲಿ ಹಿಡಿದು ಆ ಕಡೆ ಬಂದದ್ದೇತಡ ಜನವೆಲ್ಲ ದಕರ ಶ್ರೀ ಉದ್ದಾನ ಸ್ವಾಮಗಳೆ 

ಒಬ್ಬ ಗ್ರಾಮಬಂಧು ಕೊಪ್ಪಲಲ್ಲಿ ಊಟಮಾಡುವುದಕ್ಕೆ ಬರುವಾಗ ಕತ್ತಲಿನಲ್ಲಿ ಕಾಣದೆ ದಾರಿಯ ಪಕ್ಕದೆದ್ಲಿದ್ದ ಬಾವಿಗೆ ಬಸಿ ಶ್ರೀಗಳು, ಸನ್ನೊಂ 
ಮೃತನ ವಾರಸುದಾರರಿಗೆ ಪರಿಹಾರ ನೀಡಿದರು. ಮತ್ತೊಂದು, ಲಿಂಗಾಯತರ ಕೊಪ್ಪಬಲ್ಲಿ ಕೆಲಸಮಾಡುತ್ತಿದ್ದ ಮುದ್ದ ಮರಿ ಸಾವನ್ನ. ಶ್ರೀಗಳವರು 
“ರಾಗಿಹಿಟ್ಟು ಇಲ್ಲಾ ಬುದ್ದೀ'' ಎಂದಾಗ ಸ್ಟಾ ಮಿಗಳು ಸಿಟ್ಟಾದರು, ಮರಿಯಪನನ್ನು ಶಿಕಸಿದರು. “ಇಲ್ಲಾ: ಎನ್ನಕೊಡ ಯಪ್ಪ ಎಂಬಾತ ಶ್ರೀ ಶ್ರೀಗಳವರಿಗೆ 
ಸಿದ್ದಲಿಂಗ ಬೆಡವನಾ'' ಎಂದರು. ಶ್ರಿ Fl ದಾಹೋಸನಷ್ಥೆ ಅಪಾರವಾದುದು. ಕೊಪ್ಪರುಗಳಿಗೆ ಬೇಟಿಕೊಟ್ಟು ಡಿನ್ನ ಮ್ಮ ಮುಗಿಯದ. ಎನ್ನಬೇಕು, 
ಎಂದು ಪರಿಶೀಲಿಸುತ್ತಿದ್ದರು. ರಥೋತ್ಸವ, ಬೆಳ್ಳಿಪಾಲಕಿ, ಪಂಚಬ ್ರಹ್ಮೋತ್ಸವಗಳಂದು ಪಾಯಸ, ತುಪ್ಪದ ಭೋಜ ಸಷ ಸಾರು ಸೆರೆಯಾಗಿದೆಯೇ 
ಅಧಿಕವಾಗಿ. ಚಃ ವಿರುತತ್ತು ಇಂದೂ ಇದೆ ಇನ್ನೂ 

ಜಾತ್ರೆಯನ್ನು ಪ್ರಾರಂಭಿಸಿದ ಶಿವಯೋಗಿಗಳು ದೂರದರ್ಶಿಗಳು. ಹಿರಿಯ ಗುರುಗಳು ಹಾಕಿದ ಗೆರೆ 

oe | ಶೀ ಶ್ರೀ ಶಿವಕುಮಾರಸ್ವಾಮಿಗಳು ಜಾತ್ರೆ, ಯನ್ನು ಶತಾಧಿಕವಾಗಿ ಅಭಿವೃದ್ಧಿಗೊಳಿಸುತ್ತಿದ್ದಾರೆ. ಶೈಕ್ಷಣಿಕ, ಹ ನಗೊಳಿಸುತ್ತಿರುವ ಪೂಜ್ಯ 
ನಡೆಸಿದ್ದಾರೆ, ಕೃಷಿ ಮತ್ತು ಕೈಗಾರಿಕಾ" ವಸ್ತುಪ ಶ್ರದರ್ಶನನ್ನೇರ್ಪಡಿಸಿ ಜಾತ್ರೆಗೆ ಹೊಸ ಆಯಾಮದ ರಕ ಸಿ್ಮಳನಗಳ 
ಸಿದಲಿಂಗಡಸ್ಮಾಮಿ ಮಿಯ ವಿವಿಧ ಉತ್ಪವಗಳ ಜೊತೆಗೆ ಶಿವಾನುಭವ ಸಮ್ಮೇಳನವನ್ನು ನಡೆಸಿದ್ದಾರೆ. ಭಿಕ್ಕುಕರಲ್ಲಿ ಭಗವಂತನನ್ನು ಸ ಸ್ರ 
ಬ ೬; ರ್ಪಡಿಸಿ, ಜಾತ್ರೆ, ಯೆ ಕೊನೆಯಲ್ಲಿ ಅವರಿಗೆಲ್ಲಾ ದುಡ್ಡುಕೊಡುವ ಶ್ರೀ ಉದ್ದಾನ ಸ್ವಾಮಿಗಳವರ ಆದಶನವನು ಸ ಭಕತರ 
ಸ್‌ ಸ ಸ ರಾಸುಗಳಿಗೆ ಬಹುಮಾನ! ಕೊಡುತ್ತಾರೆ. ಪಶುವಿಮೆಯ ಸೌಲಭ್ಯ ಜಾರಿಗೆ ತಂದಿದ್ದಾರೆ. ಬೇಕಿ ಮನಾಭಿಪತಿಗಳನ್ಲ ಹ 
ಕಶ ನ್ಯು ಹ ಸ್ರಿಹೋತ್ಸವ'ವನ್ನು ನಡೆಸಿದ್ದಾರೆ. ಜಾತ್ರಾರ್ಥಿಗಳಾಗಿ ಬಂದವರೆಲ್ಲರಿಗೂ ಅನ್ನದಾಸೋಹ ನಡೆಸುವ ಸಾ ಕ 
4 ನು ಂತಹ ಆದರ್ಶವನ್ನು ಶ್ರೀ ಸಿದ್ದೆಗಂಗಾ ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿಯ ಜಾತ್ರೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಡೆಸಿಕೊಂಡು 


ಸಂಪಾದಕ 


ಮಾ 


ಸಿದ್ಧಗಂಗಾ ೨ 
ಮಾರ್ಚಿ ೨೦೦೨ 


uc 


BS ವಾ Jee 


ಇ ಶೆ 


೦. ವ್ಯವಹಾರ ಸಾರ್ವಜನಿಕ ಜೀವನದಲ್ಲಿ ನಡೆದಿರುವ ಒಂದು ವ್ಯವಸ್ಥೆ ಬಡ್ಡಿಗಾಗಿ 
ಹಣಕೊಟ್ಟವನು ಸಾಲಗಾರನಿಂದ ತಾನು ಕೊಟ್ಟ ಅಸಲು ಹಣಕ್ಕೆ ಇಂತಿಷ್ಟು ದಿನಕ್ಕೆ ಇಂತಿಷ್ಟು ಬಡ್ಡಿ 
ಕೊಡಬೇಕೆಂಬ ಷರತ್ತಿನ ಮೇಲೆ ಹಣಕೊಡುವ ಪದ್ಧತಿ. ಈ ವ್ಯವಹಾರ ಅಂದು ನಿನ್ನೆಯದೇನಲ್ಲ, ಪ್ರಾಚೀನ 
ಕಾಲದಿಂದಲೂ ಬಂದದ್ದಾಗಿದೆ. ಕವಿ ರಾಘವಾಂಕನ ಸಿದ್ದರಾಮ ಚರಿತೆಯಲ್ಲಿ ಬಿಲ್ಲೇಶ ಬೊಮ್ಮಯ್ಯನೆಂಬುವನ 
ಪ್ರಸಂಗಬರುತ್ತದೆ. ಬೊಮ್ಮಯ್ಯ ಪಡೆದ ಸಾಲವನ್ನು ಹಿಂದಿರುಗಿಸಲಾರದೆ ನರಕಕ್ಕೆ ಹೋದ ಸಂದರ್ಭದಲ್ಲಿ 
ಸಿದ್ದರಾಮನೇ ಅವನನ್ನು ಉದ್ಧರಿಸಿದ ಸಂದರ್ಭದಲ್ಲಿ ಬಡ್ಡಿಯ ಉಲ್ಲೇಖವಿದೆ. 


[=] 

ಬಡ್ಡಿಯಲ್ಲಿ ಧರ್ಮದ ಬಡ್ಡಿ ಸರ್ವಮಾನ್ಯವಾದುದು. ಆದರೆ ಇಂದು ಧರ್ಮದ ಬಡ್ಡಿಯೆಂಬುದು 
ಹಗಲಿನ ಚಂದ್ರನಂತಾಗಿದೆ. ಹಿಂದೆಲ್ಲ ನೂರು ರೂಪಾಯಿಗೆ ಒಂದು ತಿಂಗಳಿಗೆ ಒಂದು ರೂ 
ಬಡ್ಡಿಯೆಂಬುದು ವಾಡಿಕೆಯಾಗಿತ್ತು ಬ್ಯಾಂಕಿನ ಬಡ್ಡಿದರವೆಂಬುದು ಒಂದಾದರೆ, ಲೇವಾದೇವಿಗಾರರ 
ಬಡ್ಡಿಯ ದರವೇ ಬೇರೆ. ಹಳ್ಳಿಯಲ್ಲಿರುವ ಬಡ್ಡಿ ವ್ಯವಹಾರಸ್ಥರ ವ್ಯಾಪಾರ ನೀತಿ ಒಂದು ರೀತಿಯಾಗಿದ್ದರೆ, 
ಪೇಟೆ ನಗರಗಳಲ್ಲಿರುವ ಶ್ರೀಮಂತರ ಬಡ್ಡಿವ್ಯಾಪಾರ ಮತ್ತೊಂದು ರೀತಿ. ನೂರು ರೂಪಾಯಿಗೆ 
ತಿಂಗಳೊಂದಕ್ಕೆ ಎರಡು, ಮೂರು, ನಾಲ್ಕು, ಐದು ಕೊನೆಗೆ ಹತ್ತು ರೂಗಳವರೆಗೆ ಬಡ್ಡಿ ತೆಗೆದುಕೊಳ್ಳುವ 
ಲೇವಾದೇವಿಗಾರರಿದ್ದಾರೆಂದು ಕೇಳಿದ್ದೇವೆ. ರೈತವರ್ಗದವರಂತೂ ತಮ್ಮ ಹೊಲಗದ್ದೆಗಳಲ್ಲಿ ಇಟ್ಟ ಬೆಳೆ ಕೈಗೆ 
ಬರುವುದಕ್ಕಾಗಿ ಹಳ್ಳಿ ಸಾಹುಕಾರರುಗಳಿಂದ ಬಡ್ಡಿಗಾಗಿ ತೆಗೆದುಕೊಳ್ಳುವ ಹಣಕ್ಕಾಗಿ ಬೆಳೆದ ಬೆಳೆಯನ್ನೆಲ್ಲಾ 
ಸಾಲಕೊಟ್ಟ ಶ್ರೀಮಂತನಿಗೆ ಕಣದಲ್ಲಿಯೇ ಅಳೆದು ಕೊಡುವ ಪ್ರಸಂಗಗಳುಂಟು. ಇನ್ನು ಮಕ್ಕಳು ಮರಿಗಳ 
ಮದುವೆ, ವಿದ್ಯಾಭ್ಯಾಸಕ್ಕಾಗಿ ಸಾಲಮಾಡಿ ಮನೆ ಹೊಲ ಆಸ್ತಿಪಾಸಿಗಳನ್ನು ಸಾಲಕೊಟ್ಟದರಿಗೆ ಮಾರಿ 
ನಿರ್ಗತಿಕರಾಗುತ್ತಿರುವುದೂ ಉಂಟು. ಸಾಲವೆಂಬ ಶೂಲಕ್ಕೆ ಕೊರಳೊಡ್ಡಿ ಬದುಕುತಿರುವ ಸಾಮಾನ್ಯನ 
ಜೀವನನ್ನೇ ಕುರಿತು ಬದುಕುವ, ಧರ್ಮದ ಹೆಸರಿನಲ್ಲಿ ಬಡ್ಡಿ ಪಡೆಯವ ಧರ್ಮಾಭಿಮಾನಿಗಳೂ 
ಗ್ರಾಮಾಂತರ ಜೀವನಕ್ಕೆ ಬಂದಳಿಕೆಯಾಗಿದ್ದಾರೆ. ಸಾಲಕೊಡುವಾಗ ಮೊದಲೇ ಬಡ್ಡಿ ಮುರಿದುಕೊಂಡು 
ಹಣಕೊಡುವ ವಿಧಾನವೂ ಇದೆಯೆಂದು ಕೇಳಿದ್ದೇವೆ. ಇನ್ನೊಂದು ಸಂಪ್ರದಾಯವೂ ಉಂಟಂತೆ - 
ಸಾವಿರವೋ, ಐದು ಸಾವಿರವೋ, ಹತ್ತು ಸಾವಿರವೋ ಸಾಲುಕೊಟ್ಟ ಸಂದರ್ಭದಲ್ಲಿ ಆ ಹಣದ ಬಡ್ಡಿಯ 
ಪರವಾಗಿ ಹೊಲವನ್ನೋ, ಮಗನನ್ನೋ, ಮಗಳನ್ನೋ ಜೀತಕ್ಕಿಡುವುದು ಸರ್ಕಾರದ ಕಾನೂನಡಿಯಲ್ಲೇ 
ನಡೆದಿದೆ ಎಂದೂ ಕೇಳಿದ್ದೇವೆ. ಅಮಾನವೀಯವಾದ ಬಡ್ಡಿವೃವಹಾರ ಭಯೋತ್ಪಾದನೆಯ ಮತ್ತೊಂದು 
ಮುಖವೆಂದೇ ಭಾವಿಸಬೇಕಾಗಿದೆ. ಬಡವರು ಎಲ್ಲಿಯವರೆಗೆ ಬಗ್ಗಬಹುದು ನೆಲದವರೆಗೆ ಬಗ್ಗಿಯಾರು? 
ಅಲ್ಲಿಂದ ಅನಿವಾರ್ಯವಾಗಿ ಮೇಲೆ ಸೆಟೆದೆದ್ದುನಿಲ್ಲುವ ಸಂದರ್ಭ ಬರಲಾರವೆ? ಯಾರೇ ಆಗಲಿ ಉಳ್ಳವರು 
ಮಾನವೀಯತೆಯನ್ನು ಕಳೆದುಕೊಳ್ಳುವಷ್ಟು ಕೆಳಮಟ್ಟಕ್ಕೆ ಹೋದರೆ ಇಂದಲ್ಲ ನಾಳೆ ಕಷ್ಟವನ್ನು 
ಎದುರಿಸಬೇಕಾದೀತು. 


ಒಂದು ಪ್ರಸಂಗವನ್ನಿಲ್ಲಿ ಪ್ರಸ್ತಾಪಿಸಿದರೆ ತಪ್ಪಾಗಲಾರದು. ಕೊಡಗಿನ ಸ್ವಾಮಿಗಳೊಬ್ಬರು ತಿಂಗಳಿಗೆ 
ನೂರಕ್ಕೆ ಐದು ರೂ. ಬಡ್ಡಿಯಂತೆ ಲಕ್ಷಗಳ ಲೆಕ್ಕದಲ್ಲಿ ಸಾಲ ಪಡೆದುಕೊಂಡು, ಬಡ್ಡಿಯೇ ಲಕ್ಷಲಕ್ಷವಾಗಿ ಬೆಳೆದು 
ನಿಂತಾಗ ಕಂಗಾಲಾಗಿ ಬಿಟ್ಟರು. ಅವರು ಮೊದಲೇ ಯೋಚಿಸಿದ್ದರೆ ಒಳ್ಳೆಯದಾಗಿತ್ತು ಮುಂದಾಲೋಚಿಸದೆ 
ಸಾಲಮಾಡಿಬಿಟ್ಟರು. ತೊಂದರೆಗೆ ಒಳಗಾದರು. ದಿಕ್ಕತೋಚದಂತಾದರು. ನಮ್ಮ ಕಡೆಗೆ ಬಂತು ವ್ಯವಹಾರ 
ವ್ಯಾಜ್ಯ. ಸಾಲಕೊಟ್ಟವರನ್ನು ಸಾಲ ತೆಗೆದುಕೊಂಡ ಸ್ವಾಮಿಗಳನ್ನು ಕರೆಸಿ ಮಾತಾಡಿದೆವು. ಸಾಲಕೊಟ್ಟಾತ 
ಬಿಡ, ಸ್ವಾಮಿಗಳು ಕೊಡಲಾರದಂಥ ಪರಿಸ್ಥಿತಿ. ಕೊನೆಗೆ ವ್ಯವಹಾರವನ್ನು ಸುಖಾಂತವಾಗಿ ಬಗೆಹರಿಸಿದ್ದಾಯಿತು. 


ಬಡ್ಡಿ ಎಂಬುದು ಕೃತಜ್ಞತೆಯ ಕುರುಹಾಗಿ ಕೊಡುವ ದ್ರವ್ಯವಾಗಿರಬೇಕೇ ಹೊರತು ಪ್ರಾಣವನ್ನೇ 
ಹೀರುವ ಜಿಗುಳೆಯಾಗಬಾರದು. 


9 
ಸಿದ್ಧಗಂಗಾ 


೨9 ಮಾರ್ಚಿ ೨೦೦೨ 


ಹ ೧ ವಚನ -ತ್ರಿವಿಧಿ 


Au 


ಶ್ರೀ ಸಿದ್ದಲಿಂಗೇಶ್ವರ ವಚನ 


ಕ್ರೆಯಲ್ಲಿ ಕುರುಹು ಬಾಯಲ್ಲಿ ಅರುಹ ನುರಿವತಿರ್ಹ ಅಯ್ಯಗಳೆಲ್ಲಾ 
ಇರುಹಿನ ಮೂತ್ರದಲ್ಲಿ ಪ್ರಳಯವಾದರು ನೋಡಾ 
ಬಳಿಕೆವರ ಅರಿವು ಬರುದೊರೆ ಹೋಯಿತ್ತು ನೋಡಾ 
ಇವರ ಪ್ರಾಣಲಿಂಗ ಸಂಬಂಧಿಗಳೆಂತೆಂಬೆನಯ್ಯೂ 
ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ. 


ಅಂಗೈಯಲ್ಲಿ ಇಷ್ಟಲಿಂಗವನ್ನು ಫಲಕಾಮಿಗಳಾಗಿ 
ಅರ್ಚಿಸುತ್ತ ತಾವು ಲಿಂಗಾಂಗ ಸಂಬಂಧಿಗಳೆಂದು ಹೇಳಿ 


ಕೊಳ್ಳುವ ಸ್ವಲ್ಪ ಜ್ಞಾನಿಗಳು ಇಂದ್ರಿಯಾದಿ ವಿಷಯ ರಸಮಗ್ಗ 


ರಾಗಿ ಲಯವಾಗಿ ಹೋಗುತ್ತಿದ್ದಾರೆ. ಹೇಗೆಂದರೆ ಹಿರಿದಾದ 
ನದಿಯೊಂದು ಕಟ್ಟೆ-ಕಾಲುವೆಗಳನ್ನು ಕೊಡದೆ ವ್ಯರ್ಥವಾಗಿ 
ಹೋಗಿ ಸಮುದ್ರವನ್ನು ಸೇರುವಂತೆ. ಇಂತಹವರನ್ನು ಭವಭವ 
ಗಳಲ್ಲಿ ಸುತ್ತುವ ಪ್ರಕೃತಿಯಾತ್ಮರೆನ್ನಬಹುದೇ ಹೊರತು 
ಪ್ರಾ ಣಲಿಂಗ ಸಾಹಿತ ಸಂಬಂಧಿಗಳೆನ್ನಲಾರೆ. 


ಲ 
(ಕೃಪೆ: ಷಟ್‌ಸ್ಥಲ ಜ್ಞಾನಸಾರಾಮೃತ - 
ಶ್ರೀತೋಂ.ಸಿ.ಕೈಂ.ಸೇ ಹ ಎಡೆಯೂರು-ಗದಗ) 


/ ಣಾ 
ಸದ್ಧಢವಾಗಿಡಬೇಕೆಂದರೆ 
ಗೆಯ ಅಭ್ಯಾಸವಿಟ್ಟುಕೊಳ್ಳಿ. 
ಆರೋಗ್ಯಕರ ಮಡಿಸಿ ಬೇಕೆಂದರೆ ಉಪವಾಸ ಮತ್ತು 
ಪ್ರಾರ್ಥನೆ ಮಾಡಿ, ಕಾಲಡಿಗೆ ದೇಹಕ್ಕೆ ವ್ಯಾಯಾಮ, 
ಪ್ರಾರ್ಥನೆ ಮನಸ್ಸಿಗೆ ಪ್ಯಾಯಾಮ, ಉಪವಾಸ 
ಎರಡನ್ನೂ ಶುಚಿಗೊಳಿಸುತ್ತದೆ. 


Ne 


(ಶ್ರೀ ಸಿದ್ದಗಂಗಾ ಗುರುಕರುಣಾ ತಿ ತ್ರಿವಿಧಿ) 


ಜನನವಿಲ್ಲದ ಘನವೆ ಮರಣವಿಲ್ಲದ ಮಹವೆ 
ತೆರಹಿಲ್ಲದ' ನಿಜದ ನಿರಾಳವೆ । ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು il 


ಏಳು ಜನ್ಮದ ಪುಣ್ಯ ನೀನೆನಗೆ ಗುರುವಾದೆ 
ಬಾಳು ಪಾವನವಾಯುಪದಮುಟ್ಟ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೈಪಯಾಗು | || 


ಇಷ್ಟಲಿಂಗವನಿತ್ತುದ್ಳ. ದೃಷ್ಟಿಯ ಹಸ ಸಗೈೆದೆ 
ಶಿವಯೋಗದ ಮಹ ತಿಯನರುಓಿದೆ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ॥ 


ನಿಜವನೊಳಕೊಂಡಿರುವ ಮರಣವ ಗೆಲಿದಿರುವ 
ಪರವನೊಳಕೊಂಡಿರುವ ಪರಿಣಾಮಿ । ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ॥ 


ಕಾಯಕಂಥೆಯ ಧರಿಸಿ ನಿಂದಲ್ಲಿ ನಿಲ್ಲದೆ 
ಸುಳಿದು ಶಿವಗಾಳಿಯ ಸೂಸಿರುವ |ನ| ನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ॥ 


ಶಬ್ದ ಗಂಭೀರವೆ ಸುಜ್ಞಾನ ಕೋಶವೆ 


ಶಿವಜ್ಞಾನ ಶೃಂಗಾರ ಸುಂದರವೆ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ॥ 


ಬೆಳಕು ಕತ್ತಲೆಕಾಂಬ ಸಂದೇಹಿ ಮನಗಳಿಗೆ 
ಅರಿವು ಆಚಾರವ ಕಲಿಸುವ । ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆ ಯಾಗು | I 


ಕಣ್ಣೀಟ ಕಿವಿಬೇಟ ಮನಬೇಟ ತವಬೇಟ 
ಶಿವಶರಣ ದರುಶನದ ಸುಖಬೇಟ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ।। 


ಎರಡಿಲ್ಲದ ಬಕ್ಕನೆ ಎಡರಿಲ್ಲದ ಪೂರ್ಣನೆ 
ಒಡಲಿಲ್ಲದಾತನೆ ನಿರುಪಮನೆ I ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು i 


ಆನಂದ ಸಾಗರನೆ ಸಾನಂದ ದಾಸೋಹಿ 
ಮಾನವ್ಯ ಮಾಂಗಲ್ಯ ಮಂಗಳನೆ | ನನ್ನ ತಂದೆ 
ಸಿದ್ಧಗಂಗಾ ಗುರುವೆ ಕೃಪೆಯಾಗು ॥। 


- ಹೆಚ್‌.ವಿ, ವೀರಭದ ಯ 


sins 
ಇಷಾ © 


ಮಾರ್ಚಿ ೨೦೦೨ 


my 


೧ ಜಾತ್ರಾ ವಿಶೇಷ ೨) 


im 


ಶ್ರೀ ಸಿದಗಂಗಾ ಮಹಿಮೆ ಣ್ಣು 
೧ ಮ ೬ 
ಶ್ರೀನಿರಂಜನ ಪರಮಪಾವನ ಷಭೂಷಣ ಮ 
ಸ ಸೆಯಾಮಿಷ ತೋ ; 
ನ ಮಗ ಾಶಬಂಧನ ಪಂದು ಪರಕಿವನಡಿಯೆಸಂಗೊಳಿಸ | 
ತಾನ ವಂದಿತ ಚರಣ ಸುಗುಣಾಭರಣ ಕಲಿಹರಣ । ಪಾಶಬಂಧನ ಪರಿ ಮ ಪ 2 ಸ 
ಮೌನಿ ವೃಂದಾವರಣ ವರು ಸು- ದೇಸಿಗರಿಗುಣಬಡಿಪ ಕಾಯ 
ಜ್ಞಾನ mie ಜಗವ ರಕಿಕೆ ವೀಶಸೇವೆಯಿದೆನುತೆ ಸಲಿಸಿದ 
ಸಾನುರಾಗದೊಳಲ್ಲಮಪ್ರ ಭುರಾಯನನವರತ ॥ ನೀಶನುದ್ದಾನೇಶ ನೂ ಮಂಗಲವ ॥ 
೨ 
ಲೆ ಕಳೆಯೆ ಬುಧುನುತ 
ಶರಣ ಮಾನಸಹಂಸ ಸುಗುಣಾ- ಧರಂ ಕಳ ಕಯ ಕಥ 
ದಃ ತಂಸ ಭಕುತರ ಚರಣಸರಸಿಜ ಸಿದ್ಧಲಿಂಗನ 
ಭರಣ ಸ್ಪುಜನೋತ್ಸನ 4 Wd ಕರುಣೆಯಿಂ ವರಸಿದ್ಧ ಗಂಗಾಕ್ಷೇತ್ರಪತಿಯೆನಿಸಿ । 
ಪುರಿಕಕ್ಕುಲನಿಧ್ಯಂಗ ಧನವ ತೆರೆದು ವಿದ್ಯಾಲಯಗಳನುದಿನ 
ವರ ಸ್ರರಂಭನ ಪರತರಾಮಲ್ಯ ಕ ಹರುಷದಿಂದ ವಿದ್ಯಾರ್ಥಿವೃಂದವ 
ಹರನು ಚಲಿಗಮ್ಟುಚಿತ್ತುರೂಫ್ಪ ಪೊರೆವ ಶಿವಕುಮಾರೇಶ ಕುಪಪತಿಗಕ್ಕೆ ಮಂಗಲವು ॥ 
ಗುರುವು ಗೋಸಲ ಸಿದ್ದ ದೇಶಿಕನೀಗೆ ಮಂಗಲವ ॥ ಸ 
8 ಅರಿವೆ ದೈವದ ಮೈಯ ಬೆಳೆಗೆಂ 
ಸಮನಾಸಾರ್ಚಿಪಾದಪಂಕಜ ದರಿದು ಮತಕೋಮುಗಳನೆಣಿಸದೆ 
ಹುನುಶರಲತಕಥೇವ.ಭಾಕಿಕ ನಿರುತ ವಿದ್ಯಾರ್ಥಿಗಳ ಪೋಷಿಪ ಗುರುವನಡಿಗೆರಗಿ । 
ಸುಮಗಳಿಂದರ್ಚಿಸುವ ಭಕುತರ ಪೊರೆಯೆ ತಿರೆಯೊಳೆಗೆ | (ಕರೆದು ಜತತತಿಯು ನಿರುತವು 
ಸುಮನದಿಂ ವರಸಿದ್ಧಗಂಗಾ ಪರಿಪರಿಯ ಸಾಹ್ಯವನು ನೀಡುತೆ 
ಶ್ರಮದೆ ನೆಲೆಸಿಹ ಯೋಗಿ ಪುಂಗವ ಪರತರೋತ್ಸಾಹದಲಿ ಭಕ್ತಿಯಸಲಿಸಿ ಸೇವಿಪುದು ॥ 
ವಿಮಲಮತಿ ಗುರುಸಿದ್ದಲಿಂಗನು ಪೊರೆಗೆ ಮೂಜಗವ ॥ ೯ 
೪ ಜಯಕೆ ಪಾವನ ಪುಣ್ಯಮೂರುತಿ 
ಸಿದ್ಧ ಜನ ಸುಜ್ಞಾನದಾಯಿನಿ ಜಯಕೆ ಪುಣ್ಯಾರಣ್ಯ ದೀಧಿತಿ 
ಶುದ್ಧ ಮಾನಸ ವಿಬುಧ ಪೋಷಿಣಿ ಜಯಕೆ ಶ್ರೀಕರ ಸಿದ್ಧಗಂಗಾಪೂತಮಹಿಮಯತಿ | 
ಸಿದ್ದಗೋಸಲ ಮೌನಿಹಷ್ಟದಯಾಂಭೋಜ ಸಂಜನನಿ । ಜಯಕೆ ವರದಾಸೋಹ ಸನ್ನತಿ 
[a] ಲ ಲ 
ಸಿದ್ಧವಂದಿತೇ ವಿಬುಧವಾಹಿನಿ ಜಯಕೆ ವಿದ್ಯಾದಾನಹಿತಮತ 
ಶುದ್ಧವಿದ್ಯಾರಸಿಕ ತೋಷಿಣಿ ಜಯಕೆ ಶಿವಕುವರೇಶಮುನಿಪತಿ ವಿಹಿತ ಧೀ ವಿತತಿ ॥ 
ಸಿದ್ಧಗಂಗಾಮಾತೆ ರಕ್ಷಿಕೆ ಜಗವನನವರತ ॥ ೧೦ 
೫ ಮಂಗಲಂ ಶ್ರೀ ಭಾರಾತಾಂಬೆಗೆ 
ಪರಮಪಾವನಚರಿತ ವರಗುಣ ಮಂಗಲಂ ಕರ್ನಾ ಟಜನನಿಗೆ 
ಭರಿತನುನಪಮ ಸುಖಕರ ale ಶ್ರೀ ಸಿದ್ಧಗಂಗಾಕ್ಷೇತ್ರ ಪಾಲಕಗೆ । 
ಶರಣಜನಮಂದಾರ ಮುಕಿವಿಹಾರಭವದೂರ | ಮಂಗಲಂ ಸದ್ಭಕ್ತವೃಂದಕೆ 
ಧರೆಯ ಪಾವನ ಸಿದ್ಧಗಂಗೆಯ ಮಂಗಲಂ ವರಸಿದ್ಧ ಗಂಗೆಯ 
bs Aes Ts ತುಂಗದುತ್ತವಸಮಿಸನ್ನುತವಿಬುಧಜನತತಿಗೆ ॥ 
ನಿರಯಹರನಟವೀಶ ಯತಿವರನೀಗೆ ಸಂಪದವ ॥ - ಎಂ.ಜಿ. ನಂಜುಂಡಾರಾಧ್ಯ 
Ns 
ಸಿದ್ಧಗಂಗಾ © ಮಾರ್ಚಿ ೨೦೦೨ 


ui 


STATEMENT OF OWNERSHIP 


PARTICULARS ABOUT “SIDDAGANGA” 
Form IV (See Rule 5) 


Place of Publication 


Periodicity of its Publication 
Printer's Name 
Whether Citizen of India 


Address 


Publisher's Name 
Whether Citizen of India 


Address 


Editor's Name 
Nationality 


Address 


I, H.B. Gangadharaiah hereby declare that the particulars given above 


my knowledge and belief. 


Bangalore 
Date : 1-3-2002 


Siddaganga (Regd.) 
Siddaganga Mutt, 
Tumkur District - 572 104 


Monthly 
Sri G. Nagasundar 
Indian 


M/s. Geethanjali Graphics 
No. 5, M.S.R. Indl., Estate, 
Gokul Extension, 
Bangalore - 560 054. 


Sri ಗ. B. Gangadharaiah 
Indian 


Publisher 

Old Students Association, 
siddaganga Mutt, 
Tumkur District - 572 104 


H.V. Veerabhadraiah 
Indian 


Editor, “Siddaganga“ 
Siddaganga Mutt, 
Tumkur District - 572 104 


(H.B. Gangadharaiah) 
Signature of Publisher 


are true to the best of 


ಮಾರ್ಚಿ' ೨೦೦೨ 


[ಗೋಸಲ ಪರಂಪರೆಯ ಮಹಾಬೆಳಕು) 


— ಪಂಡಿತ ಚನ್ನಪ್ಪ ಎರೇಸೀಮೆ 
ಧಾನ ಸಂಪಾದಕರು 
ನ ಮಾಸಪತ್ರಿ' 


ಗೋಸಲಸಿದ್ದೇಶ್ವರರು ಹರದನಹಳ್ಳಿ ನಿರಂಜನ ಜಗದ್ಗುರು. ಎದುರುಗೊಂಡಿತು. ಈ ಬೆಟ್ಟದ ಸನ್ನಿವೇಶಕ್ಕೆ ಮಾರುಹೋದ 
ಪೀಠಾಚಾರ್ಯರಲ್ಲಿ೧೫ನೆಯವರು. ಅವರು ಶಂಕರಾಚಾರ್ಯರೆಂಬು ಗೋ (ಸಲಸಿದ್ಧೇಶ್ವರರು ಈ ಬೆಟ ಟ್ಬದಪ ರಿಸರದಲ್ಲಿ: ತಮ್ಮೊಡನಿದ್ದ ೧೦೧ 
ವರನ್ತು ೧೬ನೇ ವಿರಕರಿಗೆ ೧೦೧ ತಪೋನುಷ್ಠಾನ 
ಜಗದುರುಗಳೆಂದು ಗೊತ್ತುಮಾಡಿ ಣಾ ಯೋಗ್ಯವಾದ ಗುಹೆಗಳನ್ನು 
ಉತ್ತರಾಧಿ ಕಾರಕೊಟ್ಟುತಾವು ಕಲ್ಪಿಸಿದರು. ತಾವು ಅಲ್ಲಿ 
ಮಠವನ್ನು ಬಿಟ್ಟು ತಮ್ಮ ಭಕ್ತಾದಿಗಳ: ನೆರವಿನಿಂದ ಒಂದು. 
EN ಹಬಾ ಐಡ್‌ತ ಮಠವನ್ನುಸ್ಥಾಪಿಸಿದರು. 

ಪ್ರಥಮತಃ ಶ್ರೀ ಸಿದ್ಧಗಂಗಾ 
ಜನ ವಿರಕಮೂರ್ತಿಗಳೊಡನೆ 4 ತ್ರದಲ್ಲಿ ಹರದನಹಳ್ಳಿ ನ 
ಕೂಡಿಕೊಂಡು ಧರ್ಮ ಜಾಗೃತಿ ಇತ ಸ್ಥಾಪಿಸಿದ 
ಗೊಳಿಸುತ್ತಾಪುಥಮಥ್ಯದಕ್ಷಿಣ ಮಠದ ಪರಂಪರೆಯ ಇಂದಿಗೂ 
ಭ್ರಾರತವ-ಸುಪುಸಿಷ್ಯ ಸೈವ ಸಾರೋದ್ಧಾರವಾಗಿ ನಡೆದು 
ಫೀಶಶ್ಯೆವ, ಜೈನ: ಅಡ್ವೈತ ಕೊಂಡು ಬರುತ್ತಿದೆ. ಹರದನ 


ಸಿದ್ದಾಂತಗಳ ಕೇಂದ್ರವಾಗಿದ್ದ 


ಹಳ್ಳಿಯ ಶೂನ್ಯ ಪೀಠಾಧೀಶರು 
ಶಿವಗಂಗೆಗೆ ಬಂದರು. ಅಲ್ಲಿ. 


ಯಾರೂ ತಾವಾಯಿತು ತಮ್ಮ 


ಭಕ್ತರ ನೆರವಿನಿಂದ ೬೨, ಜನ ಮಠವಾಯಿತು ಎಂದು ತಮ್ಮ 
ಪುರಾತನರ ಮತು ಏಕಾದಶ ಮಠದಲ್ಲಿಕುಳಿತವರಲ್ಲ: 
ರುದ್ರಗಣಗಳ ಪೂಜೋತ್ಸವ ಇಂದೂ ನಾಡಿನ ಉದ್ದಗಲಕ್ಕೂ 
ಗಳನ್ನು ನೆರವೇರಿಸಿದರು. ಅಲ್ಲಿ ಇರುವ ಅನೇಕ ಗದ್ದುಗೆಗಳು, 


ಮಠಗಳು, ದೇವಾಲಯಗಳು 
ಈ ಪರಂಪರೆಯವರ ಬೃಹತ್ತು 
ಮಹತ್ತುಗಳನ್ನು ಸೂಚಿಸುವ 
ಮುಖ್ಯ `ಿವಶೇಷಗಳಾಗಿವೆ. 
ಸಿದ್ದಗಂಗಾ ಕ್ಷೇತ್ರದಲ್ಲಿ ಇಂದೂ 


ಕೆಲವು ದಿನಗಳು ವಾಸವ್ಮ 
ಮಾಡಿ ಧರ್ಮಪ್ರಸಾರ.. 
ಕಾರ್ಯಕೈಕೊಂಡ ಮೇಲೆ 
ತಮ್ಮದೇ ಟು ಒಂದು ಸ್ವತಂತ್ರ, 


ಸ್ಥಾನವನ್ನು ಕಲ್ಲಸಿಕೊಳ್ಳ ಸಲು ಹಳೆಯ ಮಠವಂದು ಹೇಳುವ 
ಅದ್ಯಮ್ಯುತ್ಪತ್ಪಂತ್ರ ವೀರಶೈವ ಮಠವೇ ಗೋಸಲ ಸಿದ್ಧೇಶ್ವರರು 
ಕ್ಷೇತ್ರವನ್ನಾಗಿ ಮಾಡಿಕೊಳ್ಳಲು ಸ್ಥಾಪಿಸಿದ ಮಠ. ಅದರ ಕಲವು 

ುನಸ್ಸುಮಾಡಿ ಶಿವಗಂಗೆ ಭಾಗಗಳೂ ಇತ್ತೀಚೆಗೆ ಅಭಿವೃದ್ಧಿ 
ಯಿಂದ ವಾಯುವ್ಯಕ್ಕೆ ಸುಮಾರು ಗೊಂಡಿರಬಹುದು. ೯ ಕಂಬಗಳ 


ಶೇಕ 
ಮುಕ್ಕಾಲು : ಗಾವುದ. (ಒಂಬತ್ತು ಮೈಲಿ)... ದೂರದಲ್ಲಿದ್ದ ಪಡಸಾಲೆಯ ವಿಚಿತ್ರ ರೀತಿಯ ಕಟ್ಟಡದ ಮಾದರಿಯನ್ನಿಲ್ಲಿ 


ಕೇ ತಸಮುದ್ರ ದ. ಪಕ್ಕದಲ್ಲಿರುವ ಬೆಟ್ಟಕ್ಕೆ. ಬಂದರು. ತುಮಕೂರು ಸೋೀಡಬತುದ್ದ. ಕಂಬಗಳೆ ಮೇಲೆ ಕೊರೆದ ಚಿತ್ರಗಳು ಅಂದಿನ 
ಗೂಳೂರು ಸೀಮೆಯ ಭಕ್ತವೃಂದ ಶ್ರೀ ಗೋಸಲ ಸಿದ್ಧೇಶ್ವರರನ್ನು ಶ್ರೀ ಶ್ರೀಮಠದ ಚರಿತ್ರೆಯನ್ನು ಪ್ರತಿಬಿಂಬಿಸು: ತವೆ. 


ಸಿದ್ಧಗಂಗಾ 9 ಮಾರ್ಚಿ ೨೦೦೨ 


mt: ಲೆ ಶ್ರೀಕ್ಟೇತ್ರ ಪರಂಪರೆ ಸ 
a 


ಗಂಗೊ ೀದ್ದವ 


ಗೋಸಂಸಿದ್ಧೇಶ್ವರರು ತಮ್ಮ ೧೦೧ ವಿರಕ್ತರೊಡನೆ ಹೀಗೆ ಶ್ರೀ 
ಸಿದ್ಧಗಂಗಾ ಕ್ಷೇತ್ರದಲ್ಲಿ ಲಿಂಗಪೂಜೆ, ಜಂಗಮ ದಾಸೋಹ 
ಕ್ರಿಯೆಗಳಲ್ಲಿದ್ದು ಧರ್ಮಜಾಗೃತಿಯ ಕಾರ್ಯವನ್ನು ಮುಂದುವರಿಸಿ 
ಕೊಂಡು ಬರತೊಡಗಿದರು. ಮಹಾಮಹಿಮರಾದ ಸಿದ್ಧೇಶ್ವರರ 
ಪಾದಕೃಪೆಯಿಂದ ಬಂಡೆಯಿಂದ ಜಲಚಿಮ್ಮಿತು. ಆ ಜಲಕ್ಕೆ 
'ಸಿದ್ದಗಂಗಾ' ಜಲವೆಂದು ಹೆಸರಾಯಿತು. ಕ್ಷೇತ್ರಕ್ಕೂ ಅದೇ ಹೆಸ 
ಉಂಟಾಯಿತೆಂದು ನಂಬಲಾಗುತಿದೆ. ಅಂದಿನಿಂದ ಇಂದಿನವರೆಗೂ 
ಈ ಗಂಗಾಜಲದ ಸ್ನಾನಾದಿಗಳನ್ನು ಅವಿಚ್ಛಿನ್ನವಾಗಿ ಸಮಸ್ತಕೋಮಿನ 
ಜನರು ಆಚರಿಸುತ್ತಾ ಬಂದಿದ್ದಾರೆ. ಜನಮನದ ಮೈಲಿಗೆಯನ್ನು ಈ 
ಶಿವಯೋಗಿಯ ಪಾದಸ್ಪರ್ಶಜಲ ಕಳೆಯುತ್ತಾ ಬಂದಿದೆ. ಈ 
ವಿಷಯದಲ್ಲಿ ಅಂದಿನಿಂದ ಇಂದಿನವರೆಗೆ ಜಾತಿಗೊಂದಲ ಅಡ್ಡ 


ಬಂದಿಲ್ಲ; ಬಡವಬಲ್ಲಿದಭಾವ ಪ್ರತಿಬಂಧಕಗೊಳಿಸಿಲ್ಲ. ಇದೊಂದು 
ಸಮಸ್ತ ಕೋಮಿನ ಜನರ ಅನೇಕ ದರ್ಜೆಯ ಜನರ ಭಾವೈಕ್ಯದ 
ಮಹಾ ಸೇತುವೆ ಎನಿಸಿ, ಪವಿತ್ರತೀರ್ಥವೆನಿಸಿ, ಕ್ಷೇತ್ರಪಾವಿತ್ರ್ಯದ 
ರಕ್ಷಾಕವಚವೆನಿಸಿ, ಸಿದ್ಧಿ, ಶುದ್ಧಿಗಳ ಆಗರವೆನಿಸಿ, ರುಚಿಶುಚಿಗಳ 
ಸೈಪಿನ ಸೀಮೆ ಎನಿಸಿ ಮೆರೆಯುತ್ತಿರುವ ಅಂಶವೇನು ಯಾರು 
ಅರಿಯದ ವಿಷಯವಲ್ಲ. ಅಂತೆಯೇ ಶ್ರೀಕ್ಷೇತ್ರವು ಅದೇ 


ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸಮಸ್ತ 
ಕೋಮಿನ ಜನರ ಹಿತವನ್ನು. ಸಾಧಿಸಿಕೊಂಡು ಬರುವ ಮಹಾಹೊಣೆ 
ಹೊತ್ತಿರುವುದನ್ನು ಇಂದಿಗೂ ಕಾಣಬಹುದಾಗಿದೆ. 


ಸಿದ್ಧಗಂಗಾ ತೀರ್ಥದ ಬಗೆಗೆ ನಿರಂಜನ ವಂಶ ರತಾಕರದಲಿ 


ಲ್ನ ಗಾ 


ವಿಶೇಷ ವರ್ಣನೆ ಇದ್ದು ಈ ತೀರ್ಥದ ಸ್ನಾನ ಪಾನಾದಿಗಳಿಂದ 
ಬ್ರಹ್ಮಹತ್ಯಾದಿ ದೋಷಗಳು ಕುಷರೋಗಗಳು ಪರಿಹಾರವಾಗುತ್ತ 
ವೆಂದು ವರ್ಣಿಸಲಾಗಿದೆ. ಗೋಸಲಸಿದ್ದೇಶ್ವರರ ಕಾಲದಲ್ಲಿಯೇ ಆ 
ಬೆಟ್ಟದಲ್ಲಿ ಸಿದ್ಧಗಂಗಾ ತೀರ್ಥದ ಬಳಿ ಭಕ್ತಾದಿಗಳು ಗಣಪರ್ವಾದಿ 
ಗಳನ್ನು ಮಾಡುತ್ತಿದ್ದರೆಂದು ಸೇವಾಕೈಂಕಾರ್ಯಾದಿಗಳನು ವಿಶೇಷ 
ವಾಗಿ ಆಚರಿಸುತ್ತಿದ್ದರೆಂದು ವಿವರಿಸಲಾಗಿದೆ. ಒಂದುವೇಳೆ ಜಲವು 


ಬತ್ತಿದರೆ ಭಕ್ತಾದಿಗಳು ಸ್ಥಾನಾದಿಗಳನ್ನು ಮಾಡಿ ಭಕಿಯಿಂದ 


ಸ 
ಸಿದ್ಧೇಶ್ವರನನ್ನು ಭಜಿಸಿದರೆ ಮೊದಲಿನಂತೆ ಗಂಗಾಜಲವು ಬರುತ್ತ 


ದೆಂದು ಈ ಜಲದಿಂದ ಹತ್ತುಸಾವಿರದವರೆಗೊ ಗಣತ್ಯಪ್ಟಿಯನ್ನು 
ಸ್‌ ಸ 


ಹಕ್ಕಿ 


ಮಾಡಬಹುದೆಂದು ಆ ಗ್ರಂಥ ತಿಳಿಸುತದೆ. 

ಹೀಗೆ ಗೋಸಲಸಿದ್ದೇಶ್ವರರು ತಮ್ಮ ನೆಲೆಯನ್ನು 
ಶ್ರೀ ಸಿದ್ಧಗಂಗೆಯಲ್ಲಿ ಮಾಡಿ ಧರ್ಮಪ್ರಸಾರಗೊಳಿಸಿ ಲಿಂಗೈಕ್ಯ ರಾದ 
ರೆಂದು ತಿಳಿದುಬರುವುದು. ಆದರೆ ಈಗ ಬಂದಿರುವ ದೊಡ 
ತೊಡಕೆಂದರೆ ಅವರು ಗದ್ದುಗೆಯ ವಿಚಾರ. ವಿಸ್ತಾರವಾದ 


ಕಾಲಪ್ರಾಂತದ ಮರೆಯಲ್ಲಿ ಗದ್ದುಗೆಯ ಸ್ಥಾನವು. ಆಡಗದೆ, 


ಗೋಸಲಸಿದ್ಧೇಶ್ವರರು ಕೊನೆಯವರೆಗೆ ಶ್ರೀ 2 
ೇಶ್ವ € ಸಿದ್ಧಗಂಗಾಕ್ಷೆ 
ಸಿದ್ಧಗಂಗಾ ಮಾತೆಯಿರುವ ಗವಿಯಲಿಯೇ 8ಎ ಹ 


್ಲಿಯೇ ಶಿವಯೋಗನುಷಾನ 
ಮಾಡಿದವರು. ತಮ್ಮ ಹಿಂದಿದ್ದ ೧೦೧ ವಿರತರುಗಳಿಗೆ ಅನುಗ್ರಹ 


ಮಾಡಿ ಮುಂದೆ ಅವರು ಸಮಾಜದ ವಿವಿಧ ಭಾಗಗಳಲ್ಲಿ ಸಂಚರಿಸಿ 
ಧರ್ಮಜಾಗೃತಿಗೊಳಿಸಲು ಸಮರ್ಥರನ್ನಾಗಿ ಮಾಣದು, ೧೦೦ 
ಜನ ವಿರತರ ಸಂಪ್ರದಾಯವನ್ನು ಉಂಟುಮಾಡಿದವರು ಪಾ,ಯಶಃ 
ಗೋಸಲಸಿದ್ದೇಶ್ವರ ಸ್ವಾಮಿಗಳವರೇ ಆಗಿದಾರ ಧ್ರ ಎಲ್ಲಾ 
ಇನೆ, ಸ ಸ 
ವಿಷಯಗಳನ್ನು ಲಕ್ಷಿಸಿ ಡಾ ।| ಫ.ಗು, ಹಳಕಟ್ಟಿಯವರು ಕಲ್ಲಾಣದ 
ಶೆ 


ವಿನಾಶದ ನಂತರ ಪಟ್ಟಡ ಕಲ್ಲು ಪುಲಿಗೆರೆ, ಬನವಾಸಿ, ಬಣ 
ಗಾವಿ, 


ಮಂಗಳವಾಡ, ಮುದನೂರು, ಕಪ್ಪಡಿಸಂಗಮಗಳ ಪಟ್ಟಿಯಲ್ಲಿ 
ಯಿಲ್ಲ 


RS ಸೇರಿಸಿ ಇದು ಹರದನಹಳ್ಳಿ ಪೀಠಾಚಾರ್ಯರ 
ವಸಣತಾಗಿದ್ದಂತು ಧರ್ಮಪ್ರಸಾರ ಕೇಂದ್ರವಾಗಿತೆಂದು ಅಭಿಪ್ರಾಯ 
ಪಡುತ್ತಾರೆ. ಬಸವಾದಿ ಪ್ರಮಥರ ನಂತರ ವೀಕಕ್ಸಿವೋದಾರಣ 
ಕಾರ್ಯವನ್ನು ಬಹುಬಿರುಸಾಗಿ ಪ್ರಭಾವ ಯುತವಾಗಿ ಡಿದ 
ವರೇ ಗೋಸಲಸಿದ್ದೇಶ್ವರರು, ಸ 


ಶೆ 
ಲಾ ಪಂ ಪ್ಯಾ ಜಂ 
ಸ 
ಸಿದ್ಧಗಂಗಾ ೨ 


ಷ್ಟ, ಪುನಃ ಶೂನ್ಯಸಿಂಹಾಸನದ ಸ್ಥಾನ ನಿರ್ದೇಶನಗೊಳಿಸಲು 

ತ್ನ್ನ ನಡೆದಿವೆ. ಮೊದಲ ಪ್ರಯತ್ನ ಶಿವಗಂಗೆಯೆಂದು 
ತಿಳಿದುಬರುತ್ತದೆ. ಆದರೆ ಆ ಪ್ರಯತ್ನ ಯಶಸ್ಸು ಗಳಿಸಲಿಲ್ಲ 
ರೇವಣಸಿದ್ದೇಶ್ವರರು ತಾವೇ ಒಂದು ಮಠವನ್ನು ಸ್ಥಾಪಿಸಿ ಮಗನಾದ 
ರುದ್ರಮುನಿಯನ್ನೊಡಗೊಂಡು ಶಿವಗಂಗೆಯಲ್ಲಿ ಅದ್ಭುತವಾದ 
ಕಾರ್ಯಮಾಡಿದರು. ರೇಣುಕಾಚಾರ್ಯರು ಮತ್ತು ರುದ್ರಮುನಿ 
ಶಿವಾಚಾರ್ಯರ ಲಿಂಗೈಕ್ಯ ನಂತರ ಆ ಕಾರ್ಯಗಳು ಸ್ಥಗಿತ 
ಗೊಂಡವು. ಮುಂದೆ ಹರದನಹಳ್ಳಿಯಲ್ಲಿ ವೀರಭಣಂಜು 
ಗಳವರಿಂದ ಶೂನ್ಯಪೀಠದ ಪರಂಪರೆ ಪುನಃ ನಡೆದುಬರುವಂತೆ 
ಮಾಡಿದ ಪ್ರಯತ್ನ ಕುತೂಹಲಕಾರಿಯಾದದ್ದು. ಹರದನಹಳ್ಳಿಯ 
ಮಠದ ಪರಂಪರೆಯಲ್ಲಿ ಗೋಸಲಸಿದ್ದೇಶ್ವರರು ೧೫ನೆಯವ 
ರಾದರು. 
ಹರದನಹಳ್ಳಿ ಮತ್ತು ಅಲ್ಲಿನ ಮಠ 

ಪ್ರಾಚೀನ ಕರ್ನಾಟಕದ ವ್ಯಾಪಾರವು ವೀರ 
ಬಣಂಜುಗಳೆಂದು ಕರೆಯಿಸಿಕೊಳ್ಳುವ ಒಂದು ಮಹಾ ಸಂಘಕ್ಕೆ 
ಒಳಪಟ್ಟುದ್ದಾಗಿತ್ತು ಈ ಮಹಾಸಂಘದ ಮೂಲಕೇಂದ್ರ ಐಹೊಳೆ 
(ಅಯ್ಯಾವಳೆ), ಪಟ್ಟದಕಲ್ಲು - ಎಂಬ ಊರುಗಳಲ್ಲಿತ್ತು ಈ 
ಬಣಂಜುಗಳಲ್ಲಿ ಮಹಾನಾಡ ಸೆಟ್ಟಿ ಪಾಲಿಸೆಟ್ಟಿ ಪಟ್ಟಣಸೆಟ್ಟಿ 
ಗುಡಾರದಸೆಟ್ಟಿ ಬಣಕಾರಸೆಟ್ಟಿ, ಗುಣಹಾರಿಸೆಟ್ಟಿ ಇತ್ಯಾದಿ 
ನಾಮಾಂತರಗಳುಂಟು. ಇವರು ಸಾಮಾನ್ಯವಾಗಿ ಧರ್ಮನಿಷ್ಠರು, 
ಧರ್ಮ ಸಂರಕ್ಷಕರು, ಎತ್ತುಗಳೆ ಮೇಲೆ ಕಂಟಲಿ ಹೇರಿಕಂಡು 
ಊರಿಂದೂರಿಗೆ ಸಾಗಿ ವ್ಯಾಪಾರ ಮಾಡುತ್ತಿದ್ದರು. ಹೆಸರುಗಳೇ 
ಹೇಳುವಂತೆ ವಿವಿಧ ವ್ಯಾಪಾರಗಳಲ್ಲಿ ಇವರೆಲ್ಲ ವ್ಯವಹರಿಸುತ್ತ 
ಕುಟುಂಬರಕ್ಷಣೆ ಗುರುಲಿಂಗಜಂಗಮಸೇವಾ ಕಾರ್ಯಗಳನ್ನು 
ಮಾಡುತ್ತಿದ್ದರು. ಒಳನಾಡಿನ ವ್ಯವಹಾರವೆಲ್ಲ ಆ ಕಾಲದಲ್ಲಿ ಎತ್ತಿನ 
ಮೇಲೆ ಹೇರಿದ ಹೇರುಗಳ ಮೂಲಕವೇ ಸಾಗುತ್ತಿತ್ತು. 


ಇಂಥ ಕಂಟಲಿ ವ್ಯಾಪಾರದ ವೀರಬಣಂಜುಗಳು ಮಧುರೆಗೆ 
ಹೋಗಿಬರುವ ಮಾರ್ಗದಲ್ಲಿ ಈಗಿನ ಚಾಮರಾಜ ನಗರ ತಾಲ್ಲೂಕು 
ಹರದನಹಳ್ಳಿ ಎಂದು ಹೇಳಿಸಿಕೊಳ್ಳುವಲ್ಲಿ ಒಂದು ನಗರವನ್ನು 
ಕಟ್ಟಿಸಿದರು. ಇಲ್ಲಿತೃಣಜಲಸಮೃದ್ಧವಾಗಿತ್ತು. ಇದಕ್ಕೆ ಹರದನಹಳ್ಳಿ 
ಎಂದೂ, ಸಂಸ್ಕೃತದಲ್ಲಿ ವಾಣಿಜ್ಯಪುರವೆಂದೂ ಕರೆದರು. ಅಲ್ಲಿ 
ಅವರು ಒಂದು ಶಿವಾಲಯವನ್ನು ಕಟ್ಟಿಸಿ ಅದರಲ್ಲಿ ಅಮೃತೇಶ್ವರ 
ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಅದೇ ಮುಂದೆ ದಿವ್ಯ ಲಿಂಗೇಶ್ವರ 
ಅಳಿಲೇಶ್ವರ ಇತ್ಯಾದಿ ಹೆಸರಿನಿಂದ ಕರೆಯಿಸಿಕೊಂಡಿತು. ಆ 
ವೀರಬಣಂಜುಗಳು ದೇವಾಲಯದ ಪಕ್ಕದಲ್ಲಿಯೇ ಒಂದು 
ಮಠವನ್ನು ಕಟ್ಟಿಸಿ ಸಮಯಾಚಾರಕ್ಕಾಗಿ ಅಲ್ಲಿ ಪ್ರಭುದೇವರ 


ಪರಂಪರೆವಿಡಿದು ಬಂದ ಜಂಗಮ ಪ್ರಭುವೊಬ್ಬರನ್ನು ನೆಲೆಗೊಳಿ 
ಸಿದರು. ಜಂಗಮಮೂರ್ತಿಗಳೇ ಹರದನಹಳ್ಳಿಯ ಗೋಸಲ 
ದೇವರು. ಅಂದರೆ ಗೋಸಲಸಿದ್ದೇಶ್ವರಸ್ವಾಮಿಗಳು. ಈ ವಿಷಯ 
ವನ್ನು ಸೂಕ್ಷ್ಮವಾಗಿ ಗ್ರಹಿಸಿದಾಗ ಅಳಿದುಹೋದ ಶೂನ್ವಸಿಂಹಾಸನಕ್ಕೆ 
ಪುನಃ ಮೂರ್ತಸ್ವರೂಪ ಕೊಟ್ಟು ಹರದನಹಳ್ಳಿಯ ಮಠದಲ್ಲಿ 
ಅದನ್ನು ಪ್ರತಿಷ್ಠಾಪಿಸಿದರೆಂಬುದು ಗೊತ್ತಾಗುವುದು. ಆದುದರಿಂದ 
ಈ ಪೂರ್ವದ ಗೋಸಲಸಿದ್ದೇಶ್ವರರ ಹಿಂದಿನ ೧೧ ಜನ ಗುರುಗಳು 
ನಿರಂಜನ ಜಂಗಮ ಪದವನ್ನು ಹೊಂದಿರಲಿಲ್ಲವೆಂದು 
ತೋರುವುದು. ನಿರಂಜನ ಜಂಗಮಾಧಿಕಾರ ಗೋಸಲ ಸಿದ್ದೇಶ್ವರ 
ರಿಂದಲೇ ಮುಂದುವರಿಯಿತೆಂದೂ ಆದುದರಿಂದಲೇ ಅವರು ತಮ್ಮ 
ನಿರಂಜನ ಜಗದ್ಗುರು ಸ್ಥಾನಾಪನ್ನರಾಗಿ ಸಂಚಾರ ಕೈಕೊಂಡು 
ಖಿಲವಾಗುತ್ತ ಬಂದಿದ್ದ ವೀರಶೈವಧರ್ಮದ ಪುನರುದ್ಧಾರದ 
ಮಹಾಕಾರ್ಯದಲ್ಲಿ ತತ್ತರರಾಗಿ ಪ್ರಚಾರ ಮಾಡುತ್ತ ಶಿವಗಂಗೆಗೆ, 
ಅನಂತರ ಸಿದ್ದಗಂಗೆಗೆ ಬಂದು ಅನೇಕ ವರ್ಷಗಳು 
ಅನುಷ್ಯಾನಾದಿಗಳನ್ನು ಮಾಡಿ, ಮೂಲಪೀಠದ ಉತ್ತರಾಧಿಕಾರವನ್ನು 
ಶಂಕರದೇವರು ಸದಾ ಶಂಕರಾಚಾರ್ಯರಿಗೆ ವಹಿಸಿ ಇಲ್ಲಿಯೇ 
ಅಂದರೆ ಸಿದ್ಧಗಂಗೆ ಯಲ್ಲಿಯೇ ಲಿಂಗೈಕ್ಕೆರಾದರೆಂದು ಹೇಳಬಹುದು. 
ಗೋಸಲ ಸಿದ್ಧೇಶ್ವರರು ಲಿಂಗೈಕ್ಕರಾದ ಮೇಲೆ ಅವರ ಶಿಷ್ಯರಾದ 
ಶಂಕರಾಚಾರ್ಯರ ಕ್ರಾಂತಿಯು ಇನ್ನೂಉಜ್ವಲಗೊಳ್ಳುತ್ತದೆ. 
ಹರದನಹಳ್ಳಿ ಶಂಕರಾಚಾರ್ಯ ಸ್ವಾಮಿಗಳು : (ಸುಮಾರು 
೧೩೯೩) 

೧೬ನೆಯ ಪಟ್ಟದ ಈ ಶಂಕರಾಚಾರ್ಯ ಸ್ವಾಮಿಗಳವರು ತಮ್ಮ 
ಗುರುಗಳಾದ ಗೋಸಲ ಸಿದ್ಧೇಶ್ವರರ ಪ್ರವಾಸ ಕಾಲದಲ್ಲಿ ತಮ್ಮ 
ಹರದನಹಳ್ಳಿಯ ಮಠದಲ್ಲಿಯೇ ಲಿಂಗಜಂಗಮ ದಾಸೋಹಾದಿ 
ಗಳನ್ನು ಮಾಡಿಕೊಂಡಿದ್ದು ಗುರುಗಳು ಲಿಂಗೈಕ್ಯರಾದ ಮೇಲೆ ತಮ್ಮ 
ಶಿವಾನುಭವ ಚರಂತಿಕೆಯ ಪಟ್ಟವನ್ನು ದಿವ್ಯಲಿಂಗೇಶ್ವರರೆಂಬುವವರಿಗೆ 
ಇತ್ತುತಾವು ಪ್ರವಾಸ ಕೈಕೊಳ್ಳುವವರು. ಇವರು ತಮ್ಮಪ್ರವಾಸದಲ್ಲಿ 
ಪ್ರಥಮತಃ ಪಂಪಾಕ್ಷೇತ್ರಕ್ಕೆ ಬಂದು ಅಲ್ಲಿ ತಮ್ಮ ಗುರುಗಳವರು 
ಅನುಸರಿಸಿದ್ದ ಏಕೋತ್ತರಶತಸ್ಥಲ ಸಂಕೇತದಲ್ಲಿ೧೦೧ ಜನ ವಿರಕರ 
ಸಂಪ್ರದಾಯವನ್ನು ಉಂಟುಮಾಡಿದರು. ಅವರೆಲ್ಲರಿಗೆ ಷಟ್‌ಸ್ಥಲ 
ಜ್ಞಾನೋಪದೇಶವನಿತ್ರರು. ಅವರಲ್ಲಿ ಮುಖ್ಯರಾದವರೆಂದರೆ, 
ಕರಸ್ಥಲದ ವೀರಣ್ಣೊಡೆಯರು, ಕರಸ್ಥಲದ ನಾಗಿದೇವರು, 
ಸಪ್ತಕಾವ್ಯದ ಗುರುಬಸವದೇವರು, ಬತ್ತಲೆಯ ದೇವರು, ನಿರ್ವಾಣಿ 
ಬೋಳೇಶ್ವರರು, ಕಲ್ಲುಮಠದ ಪ್ರಭುದೇವರು ಇವರೇ 
ಮೊದಲಾದವರು ಪ್ರೌಢದೇವರಾಯನೂ ಇವರಿಂದ ಉಪದೇಶ 
ಪಡೆದನೆಂದೇ ನಿರಂಜನವಂಶ ರತ್ನಾಕರ ಹೇಳುತ್ತಿದೆ. ಪ್ರೌಢದೇವ 


ಇ 9 
ಸಿದ್ಧಗಂಗಾ 


ಮಾರ್ಚಿ ೨೦೦೨ 


ಕ್ಷಿ ೧ ಶ್ರೀಕ್ಟೇತ್ರ ಪರಂಪರೆ) 12 


ರಾಯನು ವಿಜಯನಗರದಲ್ಲಿ ಶ್ರೀ ಶಂಕರಾಚಾರ್ಯ ಸ್ವಾಮಿಗಳವರ 
ಉತ್ಸವವನ್ನು ಅವರಿಗಿರುವ ೭೨ pO ಸಮೇತ ಮಾಡಿಸಿ, 
ಅರಮನೆಯಲ್ಲಿ ಪೂಜಾದಿಗಳನ್ನು ನಡೆಸಿ ಸಿ ಆಪಾರ ಕಾಣಿಕೆಯನ್ನರ್ಪಿ 
ಸಿದನು. ಸ್ವಾಮಿಗಳು ಆ ದ್ರವ್ಯದಿಂದ ಹೇಮಕೂಟದಲ್ಲಿಗಣ MEE 
ಯನ್ನು ಮಾಡಿಸಿದರು. ಈ 
ವೀರಶೈವೋದ್ಧರಣದ ಕಾರ್ಯಕಲಾಪಗಳು ಮತ್ತೊಮ್ಮೆ ಬಿರುಸಾಗಿ 
ನಡೆಯಲು ಹರದನಹಳ್ಳಿಯ ಪೀಠಾಚಾರ್ಯರು' ಬಹುಮಟ್ಟಿಗೆ 
ಕಾರಣಕರ್ತರಾದರೆಂಬುದು ಧ್ವನಿತವಾಗುವುದು. ನೂರೊಂದು 
ವಿರಕ್ತರ ಸಂಪ್ರದಾಯ ವಿಜಯನಗರದಲ್ಲಿ ಬೆಳೆದು ಬಂದ ಬಗೆಗೆ 
ಅನೇಕ ಊಹಾಪೋಹಗಳಿವೆ. ಆದರೆ ಆಗ ವೀರಶೈವ ಪ್ರ ಪ್ರಪಂಚಕ್ಕೆ 
ಹರದನಹಳ್ಳಿಯ ಪೀಠದ ಆಸರೆಯೇ ಮುಖ್ಯವಾಗಿತ್ತೆಂದೂ ಊರ 
ಇನ್ನಿತರ ಕೇಂದ್ರಗಳು ರಾಜಕೀಯ ವಿಪ್ಲವ ವದ ಕಾಲಕ್ಕೆ ಸಿಕ್ಕು 
ಜರ್ಜರಿತಗೊಂಡಿದ್ದವೆಂದೂ ಊಹಿಸಬೇಕಾಗಿದೆ. ಬಸವಾದಿ 
ಪ್ರಮಥರ ಕ್ರಾಂತಿಯ ಕಿಡಿ ಆರಗೊಡದಂತೆ ಪ್ರಯತ್ನಿಸಿದವರು ಈ 
ಪೀಠದವರು. 


ಹಂಪೆಯಿಂದ ನೇರವಾಗಿ ಶಂಕರಸ್ವಾಮಿಗಳು ಸಂಚಾರ 


ಕೈಕೊಂಡು ತಮ್ಮಪೂಜ್ಯಗುರುಗಳಾದ ಗೋಸಲಸಿದ್ದೇಶ್ವರರು ತಪಸ್ಸು 


ಮಾಡಿ ಮಠವನ್ನು ಕಟ್ಟಿಸಿದ ಸಿದ್ಧಗಂಗಾ ಗಿರಿಗೆ ಬಂದು ಅಲ್ಲಿ ಅನೇಕ 

ವರ್ಷಗಳು ಶಿವಯೋಗಾನುಷ್ಠಾನದಲ್ಲಿ ನಿರತರಾಗಿ, ಆಗಿನ 
ಪೆನುಗುಂಡೆ ನಾಡಿಗೊಳಪಟ್ಟಿದ್ದ ಕೊರಟಗೆರೆಯ ಸಮೀಪದ 
ಸಿದ್ದರಬೆಟ್ಟದಲ್ಲಿಶಿವಾಧೀನರಾದರು. ಇವರ ಉತ್ತರಾಧಿಕಾರಿಗಳಾಗಿ 


ಹರದನಹಳ್ಳಿಯ ಶಿವಾನುಭವ ಚರಂತಿಕೆಯ ಸ್ವಾಮಿಗಳವರಾಗಿದ್ದ 


ದಿವ್ಯಲಿಂಗೇಶ್ವರರು ತಮ್ಮ ಗುರುವರ್ಗದವರಂತೆ ಪ್ರವಾಸ ಕೈಕೊಂಡಿ 
ದ್ದರೂ ಹೆಚ್ಚಿನ ಪ್ರಭಾವಯುತವಾದ ಕಾರ್ಯಗಳೇನೂ ಅವರ 
ಕಾಲದಲ್ಲಿ ಆದಂತೆ ಕಂಡುಬರುವುದಿಲ್ಲ. ಕೆಲವುಕಾಲ ಈ ಸ್ವಾಮಿಗಳು 
ತಲಕಾಡಿನ ಸುತ್ತಮುತ್ತ ಮಾತ್ರ ಸಂಚರಿಸಿದರು. ಆದರೆ ಇವರು 
ಮಹಾಪುರುಷ! ರಾಗಿದ್ದ. ಹಾಗೆ ಕಂಡುಬರುವುದು: ಅಂಗವಿಕಲರ 
ನೇಕರಿಗೆ ಆ ಗಜಾ ಪವಾಡವನ್ನು ಎಳಂದೂರಿನಲ್ಲಿ 
ಮಾಡಿದ ಹಾಗೂ ಎಳಂದೂರು ತಲಕಾಡುಗಳಲ್ಲಿ ಪರಮತಸ್ಥೆ 
ರೊಡನೆ ವಾದಮಾಡಿ ಅವರನ್ನು ಗೆದ್ದುಸ್ವಮತೋತ್ಕರ್ಷವನ್ನುಂಟು 
ಮಾಡಿದರೆಂದೂ, ಏನೂ ಅರಿಯದ ನಿರಕ್ಷರ ಕುಕ್ಷಿಗಳಿಂದ 
ವೇದಾಗಮೋಪನಿಷತ್ತುಗಳನ್ನು : ಹೇಳಿಸಿದರೆಂದೂ ತಿಳಿದು 
ಬರುವುದು. ಇವರು ತಮ್ಮ ಶಿವಾನುಭವ ಚರಂತಿಕೆಯ ಪಟ್ಟವನ್ನು 
ಗೋಸಲ ಚೆನ್ನಬಸವ ರಾಜೇಂದ್ರರಿಗೆ ವಹಿಸಿ ತಾವು ಹರದನಹಳ್ಳಿ, 
ಯಲ್ಲಿಯೇ ಲಿಂಗೈಕ್ಕರಾದರು. 


ಅಂಶದಿಂದ ವಿಜಯನಗರದಲ್ಲಿ 


ಗೋಸಲ ಚೆನ್ನಬಸವರಾಜೇಂದ್ರ ಸ್ವಾಮಿಗಳು 


ಗೋಸಲ ಚೆನ್ನಬಸವರಾಜೇಂದ್ರ ಸ್ವಾಮಿಗಳು ಹರದನ 
ಹಳ್ಳಿಯ ನಿರಂಜನ ಜಂಗಮಾಧಿಕಾರ ವಹಿಸಿಕೊಂಡ ತರುಣ 
ಸ ವಿಜಯನಗರದ ಪೌ ಶಾಢದೇವರಾಯನು ಲಿಂಗ್ಳೆಕ್ಕನಾದನು. 
ವೀರಶೈವೋದ್ಧರಣಕಾರ್ಯದಲ್ಲೀ ್ಲಿಆಸಕ್ತಿವಹಿಸುವ ಇನ್ನೊಬ್ಬ 

ವಿಜಯ ಯನಗರದಲ್ಲಿ ಹುಟ್ಟಲಿಲ್ಲ ಅಂತೆಂ 


py ಮಯಿ. ಶೆ ಳ್ಳ ಕ ಜನ್ಮವೆತ್ತಿ 
ನೆ ಕ ಸು ಚನ್ನಬಸವೇಶ್ವರರ ಕಪೆಗೆ 
ತ್ಮ ವ ಲ 

ಪಾತ್ರರಾದರು. ' ಇವರಿಗೆ ಬಾಲ್ಯದಲ್ಲಿಯೇ ಗೋಸಲ 
ಚನ್ನಬಸವೇಶ್ವರರು ಶಿವಾನುಭವ ಚರಂತಿಕೆಯ ಪಟ್ಟಕಟ್ಟಿದರು. 
"ಸಿದ್ಧಲಿ ಛಗೇಶ್ವ ಕ್ಟ ಎಂದು ನಾಮಕರಣ ಮಾಡಿದರು. ಇವರು ತಮ್ಮ 
ಎಂಟನೆಯ ವರ್ಷದ ಬಾಲ್ಯದಲ್ಲಿಯೇ. ಆಪಾರ ಶಿವಾನುಭವ 
ಸಂ ತಿನಿಂದಲೂ, « 


ಅಪೂರ್ವ ಪ ಪ್ರತಿಭೆಯಿಂದಲೂ ಶೋಭಿಸುವ 
ಹಾಪುರುಷ ರಾಗಿದ್ದರು. ಅಂತೆಯೇ ನಿರಂಜನಪೀಠದ ಆಗು 
ರ್‌ೂ ಆ ಚಿಕ್ಕವಯಸ್ಸಿನಲ್ಲಿಯೇ ನಿರ್ವಹಿಸುತ ತ್ತದಾಸೋಹಾದಿ 
ಕ್ರಿಯೆಗಳನ್ನು ಮಾಡಿಕೊಂಡಿರುತ್ತಿರಲು ಚನ್ನ ನ್ಷಬಸವೇಶ್ವ ರರು ತಮ್ಮೆಲ್ಲ 
ಗುರುಗಳ ಹಾಗೆಯೇ ಪ ಪ್ಪ ಗ್ರವಾಸ ಕೈಕೊಂಡು ಹರದನಹಳ್ಳಿಯನ್ನು 
ಬಿಟ್ಟುನೇರವಾಗಿ ಸಿದ್ಧಗಂಗಾಕ್ಷೇತ್ರ ಕ್ಕೆ ಬಂದು ಅಲ್ಲಿ ಿಗಣಪರ್ವವನ್ನು 
ವಿಜೃಂಭಣೆಯಿಂದ ನೆರವೇರಿಸಿದರು. ಸಿದ್ಧಗಂಗೆಯ 


ಬೆಟ್ಟದ 
ಮೇಲಣಗವಿಯಲ್ಲಿ ಬಿನಾನಾದಿಗಳನ್ನ ಮಾಡಿಕೊಂಡು 
ಲಿಂಗಜಂಗಮದಾಸೋಹಾದಿ ಯೆಗಳನ್ನು. ಯಥಾಸಾಂಗವಾಗಿ 
ನಡೆಯಿಸಿಕೊಂಡು ಚು ಆ ಸಮಯದಲ್ಲಿ 


ನುಭಾವಿಗಳೂ ವಿದ್ದಾಂಸರೂ ಇದ್ದರು. 


ಹೆ ರವೆ: 
ಇಷ್ಟೇ ಅಲ್ಲ ೧೨ನೆಯ ಶತಮಾನದಿಂದಲೂ ಗುಬ್ಬಿಯು 
ಬಗೆಗೆ ನಮ 


ಬ? ನಮಗೆ ವಿವರಗಳು ತವೆ 
ಆಗಿನ ಈ ಊರಿನ ಹೆಸರು "ಅಮರಗುಂಡ' ನ. 
"ಅಮರಗುಂಡ ವ ಸಬಾ ಎಂಬ ಪ್ರಸಿದ್ಧ ವಚನಕಾರನು 

೧೨ನೆಯ ಶತಮಾನದಲ್ಲಿ ಅಲ್ಲಿ ಬಿ ಆಗಿಹೋದನು, ಒಪ) ೦ಡದ 
ಮಲ್ಲಿಕಾರ್ಜುನ ದೇವಾಲಯ ಇಂದಿಗೂ ಇಲ್ಲಿದೆ. ಇದೇ 
ಊರಿನಲ್ಲಿಯೇ ಪ್ರಸಿದ್ಧ ದಾರ್ಶನಿಕನೂ ಶಿವಾನುಭವಿಯೂ ೮ ಆದ 
"ಮಲ್ಲಣ್ಣಕೆಂಬುವನು ಇದ ದ್ದನು. ಅವನು ವಾತುಲಾ ಮಕ್ಕೆ ವ್ಯಾಖ್ಯಾನ 
ಬರೆದುದಲ್ಲದೆ "ಗ ಗಣಭಾಷಿತರತ್ನಮಾಲಿ' ಎಂಬ ಹೆಸರಿನ ವೀರಶೈವ 
ದರ್ಶನ ನ್ದ ತಿಳಿಸುವ ವಚನ ಸಂಕಲನ ಮಾಡಿದ್ದಾನೆ. ವನ 
ಮೊಮ್ಮಗ ಮಲ್ಲಣಾರ್ಯನೆಂಬುವನು ಸಿದ್ಧಗಂಗೆಗೆ ಬಂದು ಕ್ಸ 
ಮಹಾ  ಶಿಷಯೋಗಿಕ್ತ ಶ್ವರರಾದ ಟ್‌ 


ಜರಾ 
et 
6೮ 
5೫ 
3 
0 
ಈ 
ಶ್ರ 
ಹಾ 
ಟಿ 


ನಾ 
ಸಿದ್ಧಗಂಗಾ ೧೦ 


ಮಾರ್ಚಿ ೨೦೦೨ 


ಹರಿತ 2] ಶ್ರೀಕ್ಟೇತ್ರ ಪರಂಪರೆ) (2 


ಸ್ವಾಮಿಗಳವರನ್ನು ಗುಬ್ಬಿಗೆ ಕರೆದೊಯ್ದು ಅಲ್ಲಿ ೭೨ ಬಿರುದಗಳು 
ಸಮೇತವಾಗಿ ಸ್ವಾಮಿಗಳವರ ಉತ್ಸವಾದಿಗಳನ್ನು ಮಾಡಿಸಿ ಗಣಪರ್ವ 
ಗೈಸಿ ಅವರಿಂದ ಅನುಗ್ರಹದೀಕ್ಷೆಯನ್ನು (ಷಟ್‌ಸ್ಥಲ ಜ್ಞಾನೋಪ 
ದೇಶವನ್ನು) ಪಡೆದನು. ಅನಂತರ ಮಲ್ಲಣಾರ್ಯನು ಮಹಾಪ್ರಭು 
ವಾದ ಚೆನ್ನಬಸವೇಶ್ವರರನ್ನು ತಮ್ಮಲ್ಲಿಯೇ ಉಳಿಸಿ ಕೊಳ್ಳಬೇಕೆಂದು 
ಒಂದು ಮಠವನ್ನುನಿರ್ಮಾಣ ಮಾಡಿ ಅಲ್ಲಿ ಅವರನ್ನು ಇರಿಸಿದನು. 


ಆ ಮಠವು ಇಂದಿಗೂ ಗುಬ್ಬಿಯಿಂದ ಒಂದು ಮೈಲು ದೂರದಲ್ಲಿ 


"ಚೆನ್ನಶೆಟ್ಟಿಹಳ್ಳಿ' ಎಂಬ ಗ್ರಾಮದಲ್ಲಿದೆ. 
ಚೆನ್ನಬಸವೇಶ್ವರರ ಸಂಬಂಧದಿಂದಲೇ 
ಈ ಊರು "ಚೆನ್ನಶೆಟ್ಟಿಹಳ್ಳಿ' ಎಂದು 
ಇಂದಿಗೂ ಉಳಿದಿರುವುದನ್ನು ಈ 
ಸಮಯದಲ್ಲಿ ಜ್ಞಾಫಿ ಫಿಸಿಕೊಳ್ಳಬಹುದು. 

ಶ್ರೀಗಳವರು. ತಮಗೆ ಕಟ್ಟಿಸಿದ ಮಠ 
ದಲ್ಲಿರುತ ತ್ವಶಿವಯೋಗಾನಂದ ತುಂದಿಲ 
ರಾಗಿರುತ್ತಿದ್ದು ಇಲ್ಲಿಯೇ ಲಿಂಗೈಕ್ಯ 
ರಾದರು. `ಅವರ ಗದ್ದುಗೆಯು ನಗ 


ಪೂರ್ವದಿಗ್ಬಾಗದಲ್ಲಿ' ಇಂದೂ ವಿರಾಜಿ 
ಸುತ್ತಿದೆ. ' ಇಂದಿಗೂ ಗುಬ್ಬಿಯ 


ಅಧಿದೇವತೆ ಚೆನ್ನಬಸವೇಶ್ವರರೇ 
ಆಗಿದ್ದಾರೆ. ಪ್ರತಿವರ್ಷ ರಥೋತ್ಸವಾದಿ 
ಗಳು ಜರುಗುತ್ತವೆ. 


ತೋಂಟದ ಸಿದ್ಧಲಿಂಗೇಶ್ವರರು 


ಶೂನ್ಯ ಸಿಂಹಾಸನಾಧೀಶ್ವ ರರ 
ಪರಂಪ! ರೆಯಲ್ಲಿಪ ಪ್ರಭುದೇವ, 
ಚಿನ್ನಬಸವಣ್ಣ ಸಿದ್ದರಾಮೇಶ್ವರರ 
ನಂತರ ಶ್ರೀ ಸಿದ್ದಲಿಂಗೇಶ್ವರರು 
ಎನಿಸಿದ ಶಿವಯೋಗಿಗಳಾಗಿದ್ದಾರೆ. 
ಇವರು ಬಹುಶಃ ಕ್ರಿ.ಶ. ೧೪೦೦ ಸುಮಾರಿನಲ್ಲಿ ಜನಿಸಿ, ೧೪೮೦ 
ರವರೆಗೆ ಬಾಳಿದರು. ವೀರಶೈವ ಧರ್ಮೆತಿಹಾಸದಲ್ಲಿ ಅತ್ಯುದ್ಭುತ 


ಕ್ರಾಂತಿಯನ್ನು ಮಾಡಿದ ಕಾರಣಪುರುಷರೆನಿಸಿದ್ದಾರೆ; ಇವರನ್ನು 


ದ್ವಿತೀಯ ಪ್ರಭುದೇವರೆಂದೂ ಕರೆಯಲಾಗುತ್ತಿದೆ. ಇವರು 
ಮಾಡಿದ ಕ್ರಾಂತಿ ದೊಡ್ಡದ್ದು; ತತ್ಫಲವಾಗಿ ಧರ್ಮವು 


ನವನವೋನ್ಮೇಷಶಾಲಿನಿಯೆನಿಸಿದೆ. ಇಂದು ವೀರಶೈವ ಸಮಾಜದಲ್ಲಿ 


ತಲೆಯೆತ್ತಿನಿಂತಿರುವ ಅಧಿಕ ಸಂಖ್ಯಾತವಾದ ವಿರಕ್ತಮಠ, 
ಪಟ್ಟದಮಠ, ಶರಣಸಂತತಿಯ: ಮಠಗಳ ಅಸ್ತಿತ್ವಕ್ಕೆ ತೋಂಟದ 
ಸಿದ್ಧಲಿಂಗಶಠಿವಯೋಗಿಗಳೇ ಬಹುಮಟ್ಟಿಗೆ ಕಾರಣಪುರುಷರೆನಿಸಿ 
ದ್ದಾರೆ. ಸಿದ್ಧಗಂಗಾ ಮಠವು ಗೋಸಲ ಸಿದ್ಧೇಶ್ವರರಿಂದ 


ಸ್ಥಾಪನೆಗೊಂಡು ತನ್ನ ಮಹಿಮಾವಿಶೇಷಗಳನ್ನು ಬೆಳೆಸಿಕೊಂಡು 
ಬಂದರೂ ಈ ಕ್ಷೇತ್ರಾಧಿಪತಿಗಳು ಸಿದ್ಧಲಿಂಗೇಶ್ವರರೇ ಎನಿಸಿದ್ದಾರೆ. 
ಇಂದು ಕ್ಷೇತ್ರದಲ್ಲಿ ನಡೆಯುವ ನಿತ್ಯೋತ್ಸವ, ಮಾಸೋತ್ಸವ, 
ವಾರ್ಷಿಕೋತ್ಸವ, ರಥೋತ್ಸವ, ಯಾತ್ರಾದಿ ಕಾರ್ಯಕ್ರಮಗಳೆಲ್ಲ 
ಇವರ ಹೆಸರಿನಿಂದಲೇ ನಡೆಯುತ್ತಿವೆ. ಮಹಾಮಹಿಮರಾದ ಇವರ 
ಮತ್ತುಇವರ ಗುರುವರ್ಗದವರ ತಪೋತೇಜದಿಂದ ಈ ಕ್ಷೇತ್ರವು 
ಜಾಗೃತಸ್ಥಾನವೆನಿಸಿ ಅಪಾರ ಮಹಿಮೆಗಳ ಆಗರವೆನಿಸಿದೆ. ಲಕ್ಬೋಪ 
ಲಕ್ಷ ಜನರ ಜೀವನದ ಮೇಲೆ 
ಪರಿಣಾಮ ಬೀರಿ ನಾನಾ 
ವಿಧವಾದ ಜೀವನಮಾರ್ಗವನ್ನು 
ಕಲ್ಪಿಸಿದೆ; ಕಲ್ಪಿಸುತ್ತಿದೆ. ಮಾನಸಿಕ 
ದೈಹಿಕ ನೆಮ್ಮದಿ ಭಂಗಗೊಂಡವರಿಗೆ 
ಅಭಯ ಪ್ರದಾನಮಾಡಿ 
ಸುಖಶಾಂತಿಗಳನ್ನು ಕಲ್ಪಿಸುತ್ತಿದೆ. 
ದೀನದಲ್ಲತವರ್ಗಕ್ಕ ಪ್ರ ್ರಸಾದವಿತ್ತು 
ಪ್ರಸನ್ನತೆಯನ್ನೂದಗಿಸುತಿದೆ. 
ಜನತೆಯನ್ನು ಯಾವ ಭೇದಭಾವ 
ವಿಲ್ಲದೆ ಲೌಕಿಕ, ಪಾರಲೌಕಿಕ 
ವಿದ್ಯಾವೈದುಷ್ಯ ಸಂಪದ್ಭರಿತವನ್ನಾಗಿ 
ಮಾಡುತ್ತಿದೆ. ಕಿಂಬಹುನಾ - ಈ 
ಕ್ಷೇತ್ರವು ಸಕಲಜೀವಾತ್ಮರಿಗೆ 
ಲೇಸನೇ ಬಯಸುತ್ತಿದೆ ಎಂಬ 
ಒಂದು ಮಾತಿನಿಂದ 
ಕ್ರೋಢೀಕರಿಸಿ ಹೇಳಿ ಮುಗಿಸ 
ಬಹುದು. 
ತೋಂಟದ ಸಿದ್ದಲಿಂಗೇಶ್ವರರು 
ಪ್ರಭುದೇವರಿಂದ ಶೂನ್ಯ ಸಿಂಹಾಸನಾಧೀಶ್ವರರ ಪರಂಪರೆಯಲ್ಲಿ 
೧೯ನೆಯವರು ಅಥವಾ ತಾವೇ ತಮ್ಮ ೮ನೆಯ ವಚನದಲ್ಲಿ 
ಹೇಳಿಕೊಂಡ ಹಾಗೆ ತಮ್ಮ ಗುರುಪರಂಪರೆಯಲ್ಲಿ ೧೬ನೆಯವರು. 
ಇವರ ಜೀವನಚರಿತ್ರೆ ಯನ್ನರಿಯಲು ವಿಫುಲವಾದ ಸಾಹಿತ್ಯರಾಶಿ 
ಕನ್ನಡದಲ್ಲಿದೆ. ಇವರ ಜೀವನವನ್ನು ಅಧಿಕರಿಸಿ, ಸ್ವತಃ ಇವರ ಶಿಷ್ಯ 
ಪರಂಪರೆಯ ಲ್ಲೊಬ್ಬರಾದ ವಿರಕ್ತ ತೋಂಟದಾರ್ಯರು (ಕ್ರಿ.ಶ. 
೧೫೬೦) "ಸಿದ್ದೇಶ್ವರ ಪುರಾಣ'ವೆಂಬ ಹೆಸರಿನ ಪುರಾಣ 
ಬರೆದಿದ್ದಾರೆ. ಹೇರಂಬನೆಂಬ ಬ್ರಾಹ್ಮಣ ಕವಿಯು (ಕ್ರಿ.ಶ. ೧೫೬೦) 
"ಸಿದ್ಧಲಿಂಗೇಶ್ವರ ಸಾಂಗತ್ಯ'ವನ್ನು ಬರೆದಿದ್ದಾನೆ. ಶಾಂತೇಶನೆಂಬ 
ಕವಿಯು (ಕ್ರಿ.ಶ. ೧೫೬೧). "ಸ ಸಿದ್ದಶ್ವಃ ರ. ಪುರಾಣ''ವನ್ನು 


ಇ 
ಸಿದ್ಧಗಂಗಾ [೧] 


ಮಾರ್ಚಿ ೨೦೦೨ 


OL 


ಬರೆದಿದ್ದಾನೆ. ಇದಲ್ಲದೆ ಘನಲಿಂಗಿದೇವ (ಕ್ರಿ.ಶ. ೧೪೭೦) 
ಮೊದಲ್ಗೊಂಡು ೧೮ನೆಯ ಶತಮಾನದವರೆಗಿನ ಸುಮಾರು ನಲ್ಲ: ತ್ತು 
ಜನಗಳು ತಮ್ಮ ಕಾವ್ಯಗಳಲ್ಲಿ ಸಿದ್ಧಲಿಂಗೇಶ್ವ ರರ ಮಹಿಮಾತಿಶಯವನ್ನು 
ಭಯ ಭಕ್ತಿಯಿಂದ ಕೊಂಡಾಡಿದ್ದಾರೆ. ಷಡಕ್ಟರದೇವನಂಥ ಅದ್ಭುತ. 
ಪ್ರತಿಭಾ” ಪಾಂಡಿತ್ಯ ೈವುಳ್ಳ ಕವಿಯು ತನ್ನ ಗ್ರಂಥಗಳಲ್ಲಿ 
ಸಿದ್ಧಲಿಂಗೇಶ್ವರ ವ್ಯಕತ್ತವನ್ನು ಭೆಯ ಭಕ್ತಿಯಿಂದ ಕೊಂಡಾಡಿ 
ದ್ವಲ್ಪದೆ, ಪ್ರತ್ಯೇಕವಾಗಿ "ಸಿದ್ಧಲಿಂಗ ಸವ' ಎಂಬ ಸ್ತೋತ್ರ ಗೀತೆಗಳನ್ನು 
ಸಂಸ್ಕೃತದಲ್ಲಿ ಹಾಡಿದ್ದಾನೆ. ಇವಲ್ಲದೆ ನಿರಂಜನ. " ವಂಶರತ್ನಾಕರ,. 
ನಿರಂಜನವಂಶದರ್ಪಣಾ ಮೊದಲಾದ, ಗೆ ಗ್ರಂಥಗಳಲ್ಲಿ 
ಸಿದ್ಧಲಿಂಗೇಶ್ವರ ರರ ಅನೇಕ ಮಹಿಮೆಗಳ ವರ್ಣನೆಯಿದೆ. 


ಸಿದ್ದಲಿಂಗೇಶ್ವರ ಸಿದ್ಧಗಂಗಾಕ್ಷೇತ್ರಕ್ಕೆ ಆಗಮನ 


ಬರ 
ತಮ್ಮೆಲ್ಲ ಗುರುವರ್ಗದವರ ಹಾಗೆಯೇ ತೋಂಟದ 
ಸಿದ್ಧಲ್ಲಿಂಗೇಶ್ವರರು ತಮ್ಮ ಹರದನಹಳ್ಳಿಯ ನಿರಂಜನ ಜಂಗಮಾಧಿ 
ಕಾರವನ್ನು ತಮ್ಮ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದ ಬೋಳುಬಸವಿದೇವ 
ರೆಂಬುವರಿಸೆ ವಹಿಸಿ, ತಾವು ಸಂಚಾರ ಕೈಗೊಳ್ಳುತ್ತಾರೆ. 
ಸಿದ್ಧರಿಂಗೇಶ್ವ ರರ' ಸಂಚಾರ ಕಾಲದಲ್ಲಿ ೭೦೦ ಜನ ವಿರತರೂ, 


ಮೂರು ಸಾವಿರ ಜನ ಚರಮೂರ್ತಿಗಳೂ ಪಾಲ್ಗೊಂಡಿದ್ದರು. ಈ ' 


ಎಲ್ಲರೊಡನೆ ಹರದನಹಳ್ಳಿಯನ್ನು ಬಿಟ್ಟು ಪ್ರವಾಸ ಕೈಗೊಂಡ 


ಸಿದ್ಧಲಿಂಗೇಶ್ವ ರರು ಸಮಗ್ರ 'ಭಾರತವನ್ನು ಪ್ರವಾಸ ಮಾಡಿದರು. | 


ಅವರು ಸಂದರ್ಶಿಸಿ, ತಂಗಿ, ಧರ್ಮಪ ್ರಿಸಾರ ಮಾಡಿದ ಸ್ಥಾನಗಳಲ್ಲಿ 
ಸೌರಾಷ್ಟ್ರ; `ಶ್ರೀಕೈಲ, 'ಕೊಲ್ಲಿಪಾಕಿ, ಕೇದಾರ, ದ್ರಾಕ್ಷಾರಾಮ, 
ಗೋಕರ್ಣ, ಹಂಪೆ, ತೈಂಬಕೇಶ್ವರ, ಶಿವಗಂಗೆ, ರಾಮೇಶ್ವರ, 


ಪೊನ್ನಾಂಬಲ, ಕಂಚಿ, "ಉಳಹಸ್ತಿ ಚಿದಂಬರ, ಸಹ. 


ಮೊದಲಾದವು ಮುಖ್ಯಸ್ಥಳಗಳು. ಇವಲ್ಲದೆ ಹೊಳಲುಗುಂದ, 
ಕಾರ್ಕಳ,, ಗಾಳಿಪೂಜೆಬೆಟ್ಟ ಹೊನ್ನುಡಿಕೆ, ಚೆನ್ನಪಟ್ಟಣ, 
ಮಂಗಳವಾಡ, ಕಲ್ಯಾಣಗಳನ್ನು ಹೇಳಬಹುದು. ಇಲ್ಲೆಲ್ಲ ಸಂಚರಿಸಿ 
ಅಗತ್ಯವಿದ್ದಲ್ಲಿ ) ಮಕಮಾನ್ಯಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವಕ್ಕೆಲ್ಲ 
ಚರಮೂರ್ತಿಗಳನ್ನು ನಿಯಮಿಸಿ ವೃದ್ಧಾಪ್ಯದ ಹೊತ್ತಿಗೆ ಅಂದರೆ. 

ಕ್ರಿ.ಶ. ೧೪೭೦- ೮0 ರೊಳಗಿನ ದಶಕದ ಸುಮಾರಿಗೆ ಶ್ರೀ 
ಸಿದ್ಧಗುಗು ಕ್ಷೇತ್ರಕ್ಕೆ ಬರುತ್ತಾರೆ. ಇಲ್ಲಿ ಅನೇಕ ವರ್ಷಗಳು 
ಪೂಜುನುಷ್ಯನಾದಿಗಳನ್ನು ಮೇಲಣ ಗವಿಯಲ್ಲಿಮಾಡಿ ಕೇತಶರದಿ, 
ತುಮಕೂರು, ಸಿದ್ಧಗಂಗೆ, ದೇವರಾಯಪಟ್ಟಣಗಳಲ್ಲಿ ಅನೇಕ 
ಪವಾಡಗಳನ್ನು ಮರೆದು ಸಿದ್ಧಗಂಗೆಯಿಂದ ನೇರವಾಗಿ ತುಮಕೂರು, 
ಗೂಳೂರು, ಹೆಬ್ಬೂರು, ಕುಣಿಗಲ್ಲು ಹುಲಿಯೂರುದುರ್ಗಗಳ 
ನಗೌವಾಗಿ ಹೊಡ ಕಗ್ಗರೆಗ ಬಂದು, ಕಗ್ಗೆರೆಯಲ್ಲಿ ಕೆಲವು 


ಸಿದ್ಧಗಂಗಾ [೨] 


ದಿನಗಳಿದ್ದು ಎಡೆಯೂರಿನಲ್ಲಿ ಕ್ರಿ.ಶ. ೧೪೮೦ ರ ಹೊತ್ತಿಗೆ 
ಶಿವಸಮಾಧಿ ಹೊಂದುವರು. ಷ್ಟ ಹೊತ್ತಿಗಾಗಲೇ ಸಿದ್ಧಗಂಗೆ 
ಪವಿತ್ರ ತ್ರತೀರ್ಥಕ್ಷೇತ್ರವೆಂದು : ಪ ್ರಸಿದ್ದಿಹೊಂದಿ ಅನೇಕ ಕಡೆಯಿಂದ 
ಭಕ್ತಾದಿಗಳನ್ನು. ಆಕರ್ಷಿಸುತ್ತ. ಅವಿಮುಕಕ್ಷೇತ್ರವೇ ಎನಿಸಿತ್ತು ಜೊತೆಗೆ 
ಇಲ್ಲಿ ಮಠವೂ, ಸ್ಥಾಪಿತವಾಗಿ. ಒಂದು ಪರಂಪರೆ ನಡೆದು ಬರುತ್ತಿತ್ತು. 


ಸಿದ್ಧಗಂಗೆ ಪರಿಸರದಲ್ಲಿ ಸಿದ್ಧಲಿಂಗೇಶ್ವರರು ಮೆರೆದ 
ಪವಾಡಗಳು 


ಹೇರೆಂಬಕವಿಯ ಸಿದ್ಧಲಿಂಗೇಶ್ವಃ ರೆ ಸಾಂಗತ್ಯದಲ್ಲಿ "ಸಿದ್ಧಗಂಗಾ 
ಜಲ'ದ ಮಹಿಮೆಯು ವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ. ಈ 
ಸಿದ್ಧಗಂಗಾ ಜಲದ ಮಹಿಮಾತಿಶಯವು ಕರ್ನಾಟಕ ತಮಿಳುನಾಡು 
ಗಳಲ್ಲೂ ಪ್ರ. ಸರಿಸಿತ್ತು. ತಿಗುಳಾಣ್ಯದಿಂದ ಉತ 
ಎಂಬುವವನು ವಿಷರೋಗದಿಂದ ಪೀಡಿತನಾಗಿ ಬರುವನು. ಅವ 
ಇಲ್ಲಿದ್ದ ಸಿದ್ಧಲಿಂಗ ಶಿವಯೋಗಿಗಳ ಮೊರೆಹೊಕ್ಕು ಚ 
ತಮಿಳುಭಾಷೆಯಿಂದಲೇ “ಮಹಾವಿಷರೋಗ ಸುಪರ್ಣನೇ' ನನ್ನ 
ರೋಗವನ್ನು. ಪರಿಹರಿಸು' ಎಂದು ಕೇಳುವನು. ಸಿದ್ಧಲಿಂಗೇಶ್ವ. ರರು. 
"ಸಿದ್ಧಗಂಗಾ ಜಲದಲ್ಲಿ ್ಲಿಸ್ನಾನ ಮಾಡು' ಎಂದು ಅವನಿಗೆ ತಿಳಿಸುವರು. 
ಅದರಂತೆ ವೀರಣ್ಯಾರನು ಸ್ನಾನ ಮಾಡಲು ವಿಷರೋಗ 
ಪರಿಹಾರವಾಯಿತು. ನಗೆ ಕನ್ನಡ ಭಾಷೆ ಗೊತಿರದಿದ್ದರಿಂದ 
ಸ್ವಾಮಿಯನ್ನು ಸ್ನ ಸಿದ್ಧಗಂಗಾ ಜಲವನ್ನು ತಮಿಳು ಭಾಷೆಯಲ್ಲಿಯೇ 
ಸ್ತೋತ್ರ: ಮಾಡಲು ಪಾ ್ರರಂಭಿಸಿದನು. ಅಕ್ಕಪಕ್ಕದಲ್ಲಿದ್ದ 
ಸ್ವಾಮಿಗಳವರ ಶಿಷ್ಯರೆಲ್ಲ ತಮಗೆ ಈತನ ಭಾಷೆ ತಿಳಿಯುವುದಿಲ್ಲ 
ಕೊಡೂ. ಈತನಿಗೆ ಕನ್ನಡ ಭಾಷೆ ಬರುವಂತೆ ಮಾಡಿ ಕನ್ನಡದಲ್ಲಿಯೇ. 
ಅವನು ಸ್ತೋತ್ರ ಮಾಡುವಂತೆ ಕರುಣಿಸಬೇಕೆಂದೂ ಬೇಡಿ 
ಕೊಂಡರು. 'ರುದ್ರ ಗಣದ ವಾಕ್ಯವನ್ನು ಕೇಳಿ, ಸಿದ್ಧಲಿಂಗೇಶನು 
ಅವನಿಗೆ ಕನ್ನಡ ಭಾಷೆ ಬರುವಂತೆ ಅನುಗ್ರಹ ದೃಷ್ಟಿಯನ್ನು ಬೀರಲು 
ಅವನಿಗೆ ಕನ್ನಡಭಾಷೆ ಬಂದು ಕನ್ನಡದಲ್ಲಿಯೇ ಅವನು ಸ್ವಾಮಿ 
ಗಳವರ ಸ್ತೋತ್ರ: ಮಾಡಲು ಪಾ ್ರರಂಭಿಸಿದನು. ಈತನ ಪ್ರಾ ್ರರ್ಥನೆ 
ಯನ್ನು ಕೇಳಿ ಸರ್ವರೂ ಆನಂದಗೊಂಡರು. ಮುಂದೆ 
ಸದ್ಧಲಿಂಗೇಶ್ವ ರರು ಮಠದೊತ್ತಿನಲ್ಲಿಯೇ ಇರುವ ದೇವರಾಯ 
ಪಟ್ಟಣದಲ್ಲಿ ಒಂದು ಮಡಿಕೆ ಅನ್ನವನ್ನು ೫೦೦ ಜನ ಜಂಗಮರಿಗೆ 
ಪ್ರಸಾದವಾಗುವ ಹಾಗೆ ಪವಾಡವೆಸಗಿದರು. ಅತಿವೃಷ್ಠಿಯನ್ನು 
ನಿಲ್ಲಿಸಿದ ಪವಾಡ ಇಲ್ಲೇ ನಡೆಯಿತು, ಸಿದ್ಧಗಂಗೆಯ ಪಕ್ಕದ 
ಕೇತಶರಧಿ (ಈಗಿನ ಕ್ಯಾತಸಂದ್ರ ಪ್ರ)ಯಲ್ಲಿ ಮುರಿದ ಬೆ 
ಮೊದಲಿನಂತಾದುದು ಮತು. ಸಿದ್ಧಲಿಂಗೇಶ್ವರ ಆಣೆಯಿಂದ ಎತ್ತು 
ಏಳುದಿನ ಉಪವಾಸವಿದ್ದ ಪವಾಡಗಳೂ ನಡೆದವು. ಹೀಗೆ 


ಮಾರ್ಚಿ ೨೦೦೨ 


pI 


ಶ್ರೀಕ್ಷೇತ್ರದಲ್ಲಿದ್ದು ಸಿದ್ಧಲಿಂಗೇಶ್ವರರು ಅನೇಕ ಪವಾಡಗಳನ್ನು 
ಮೆರದು ಸಂಚಾರ ಕೈಗೊಳ್ಳುತ್ತಾರೆ. 


ಸಿದ್ಧಗಂಗೆಯಿಂದ ಸಿದ್ಧಲಿಂಗೇಶ್ಚರರ ಪ್ರಯಾಣ 


ಸಿದ್ಧಗಂಗೆಯಿಂದ ತಮ್ಮ ೭೦೧ ಜನ ವಿರತರು ಹಾಗೂ 
ಮೂರು ಸಾವಿರ ಚರಮೂರ್ತಿಗಳೊಡನೆ ತುಮಕೂರಿಗೆ ಬಂದು 
ಅಲ್ಲಿಯೂ ಅನೇಕ ಪವಾಡಗಳನ್ನು. ಮಾಡಿದ್ದಾರೆ. ಅವುಗಳಲ್ಲಿ ಒಂದೇ 


ರಾತ್ರಿ ತುಮಕೂರು ಮತ್ತು ಕಣಿಯಕಲ್ಲು (ಕುಣಿಗಲ್ಲು)ಗಳಲ್ಲಿ 
ಕಾಣಿಸಿಕೊಂಡು ಮತ್ತು ತುಮಕೂರಿನ ಹಲಗೆಶೆಟ್ಟರ ಮನೆಯಲ್ಲಿ 


ತುಂಬೆ ಹೂವಿನ ಮಳೆಗರೆಸಿದ ಪವಾಡಗಳು ಮುಖ್ಯವಾದುವು. ಈ 
ತುಂಬೆ ಹೂವಿನ ಮಳೆಗರೆಸಿದ ಪವಾಡ ನಡೆದ ಸ್ಥಳದಲ್ಲಿಯೇ ಈಗ 
ಸಿದ್ಧಲಿಂಗೇಶ್ವರ ದೇವಾಲಯ ನಿರ್ಮಾಣವಾಗಿದೆ ಎಂದು ತಿಳಿದು 
ಬರುತ್ತದೆ. ತುಮಕೂರಿನಿಂದ ನೇರವಾಗಿ ಪ್ರವಾಸ ಕೈಕೊಂಡು 
ಗೂಳೂರು (ವೃಷಭಪುರ), ಹೊನ್ನುಡಿಕೆ, ಹೆಬ್ಬೂರು, ನಾಗಸಂದ್ರ? 
(ನಾಗಶರಧಿ) ಕುಣಿಯಕಲ್ಲು (ಕುಣಿಗಲ್ಲು?) ಹುಲಿಯೂರು 
(ಚಿತ್ರಕಾಯಪುರ, ವ್ಯಾಫ್ರಪುರ) ಮುಂತಾದ ಊರುಗಳಲ್ಲಿ 
ಸಂಚರಿಸಿ ಅನೇಕ ಪವಾಡಗಳನ್ನು ಮೆರೆದು ಕಗ್ಗರೆಗೆ ದಯಮಾಡಿಸಿ 
ನಾಗಿಣೀನದಿಯ ತೀರದ ಹೂವುಗಳಿಂದ ರಮ್ಯವಾಗಿ, ಬಿಲ್ವವನ 
ದಿಂದ ಮನೋಹರವಾಗಿ ಶೋಭಿಸುವ ತೋಟದಲ್ಲಿ ಬೀಡುಬಿಡು 
ವರು. ಆ ಊರ ಮುಖ್ಯವ್ಯಕ್ತಿಯಾದ ನಂಬ್ಯಣ್ಣಮತ್ತುಗಿರಿಗೌಡರೂ 
ಸಮಸ್ತ ಭಕ್ತರೂ ಶ್ರೀಗಳವರಲ್ಲಿ ತಮ್ಮ ಅನಂತ ಭಕ್ತಿಯನ್ನು 


ಅರ್ಪಿಸುವರು. ಇಷ್ಟರಲ್ಲಿ ಕಗ್ಗೆರೆಗೆ ಒಂದು ಘೋರ ವಿಪತ್ತು 


ಪ್ರಾಪ್ತವಾಗುವುದು. ರತ್ನಗಿರಿಯ ವಾಲ್ಮೀಕಿಕುಲದ ಪಾಳೆಗಾರನು ಸೈನ್ಯ 


ಸಮೇತರಾಗಿ ಬಂದು ದಾಳಿಯನ್ನಿಕ್ಕುವನು. ಊರ ಜನರೆಲ್ಲ 


ದಿಕ್ಕುಗೆಟ್ಟು ಊರು ಬಿಟ್ಟೊಡಿ ಹೋಗಿ ನೀರಗಲ್ಲ ಅರಸರ 
ಮೊರೆಹೋಗುವರು. ಈ ದಾಳಿಯ ಅವಾಂತರದಲ್ಲಿ ಜನರು 
ಶಿವಯೋಗಿಗಳನ್ನೇ ಮರೆತು ಬಿಡುವರು. ನಂಬ್ಯಣ್ಣ ಮೊದಲಾದ 
ಕಗ್ಗೆರೆಯ ಭಕ್ತರ ಬಿನ್ನಹವನ್ನು ಸ್ವೀಕಾರಮಾಡಿದ್ದ ಶ್ರೀಗಳವರು 
ಮುಂದಕ್ಕೆ ಪ್ರಯಾಣ ಮಾಡುವಂತೆಯೂ ಇರಲಿಲ್ಲ. ಊರಲ್ಲಿ 
ಭಕ್ತರಾರೂ ಇಲ್ಲ. ಶಿವಯೋಗಿಗಳು ತಾವು ಕುಳಿತ ಮರದಡಿ 
ಯಲ್ಲಿಯೇ ಶಿವಯೋಗಾನಂದದಲ್ಲಿ ಮುಳುಗಿ ಸಮಾಧಿಸ್ಥ 
ರಾಗುವರು. ಶ್ರೀಗಳವರ ದೇಹದ ಸುತ್ತಲೂ ಹುತ್ತಬೆಳೆದು 
ನಿಲ್ಲುವುದು. ಸ್ವಲ್ಪ ದಿನಗಳಲ್ಲಿ ಊರುಬಿಟ್ಟು ಓಡಿಹೋದ ಜನ 
ಮರಳಿ ಊರಿಗೆ ಬಂದು ಸ್ವಾಮಿಗಳವರಲ್ಲಿ. ಅನಂತಭಕ್ತಿ: ಪ್ರಾರ್ಥನೆ 
ಸಲ್ಲಿಸುವರು. ಬಹಿರ್ಮುಖರಾದ ಶಿವಯೋಗಿಗಳು ಅವರ 
ಪ್ರಾರ್ಥನೆಯ ಮೇರೆಗೆ ಕಗ್ಗರೆಯನ್ನು ಪ್ರವೇಶಿಸುವರು. ಭಕ್ತಾದಿಗಳು 


ಅತಿ ವೈಭವದಿಂದ ಶ್ರೀಗಳವರ ಮೆರವಣಿಗೆ ಮಾಡುವರು. ಈ 
ಹೊತ್ತಿಗಾಗಲೆ ಶಿವಯೋಗಿಗಳವರಿಗೆ ತುಂಬಾ ವಯಸ್ಸಾದ ಹಾಗೆ 
ಕಾಣುತ್ತದೆ. ಶಿವಯೋಗಿಗಳವರ ಪಾದಪದ್ಧಾರಾಧಕರಲ್ಲೊಬ್ಬನಾದ 
ಚೆನ್ನವೀರಪ್ಪ ಒಡೆಯರೆಂಬುವರು ಸ್ವಾಮಿಗಳವರಿಗೆ ಒಂದು 
ಮಠವನ್ನು ಕಟ್ಟಿಸಿಕೊಡುವ ಸತ್ಸಂಕಲ್ಪವುಳ್ಳವರಾಗಿ ತಮ್ಮ ಗುರುಗಳೂ 
ಸಿದ್ಧಲಿಂಗೇಶ್ವರರ ಪರಮಭಕ್ತರೂ ಆದ ಪಟ್ಟದ ಚಿಟ್ಟಿಗದೇವರೆಂಬು 
ವರಲ್ಲಿ ಈ ವಿಷಯವನ್ನು ಬಿನ್ನೈಸಿ ಕೆಲವೊಂದು ಧನವನ್ನು ಅವರಿಗೆ 
ಒಪ್ಪಿಸುವರು. ಚಿಟ್ಟಿಗದೇವರು ತಮ್ಮ ಭಕ್ತನ ಭಕ್ತಿಯ ಮೇರೆಗೆ 
ಎಡೆಯೂರಿನಲ್ಲಿ ಒಂದು ಮಠವನ್ನುಕ ಕಟ್ಟಿಸಿ ಶಾಸನ ಹಾಕಿಸುವರು. 
ಶ್ರೀ ಶಿವಯೋಗಿಗಳವರು ತಮ್ಮ ಸಂಗಡವೇ ಇದ್ದ ಸಪ್ಪೇದೇವರು, 
ಉಪ್ಪಿನಹಳ್ಳಿಯ ಸ್ವಾಮಿ, ಗುಮ್ಮಳಾಪುರದ ಸಿದ್ಧಲಿಂಗದೇವರು, 
ಶೀಲವಂತ ದೇವರು, ಬೋಳಬಸವಾರ್ಯರೇ ಮೊದಲಾದವರಿಗೆ 
ಶಿವಯೋಗರಹಸ್ಯದ ಅನೇಕ ಮರ್ಮಗಳನ್ನು ತಿಳಿಸಿ, ಲಿಂಗಾಂಗ 
ಸಾಮರಸ್ಯದ ರೀತಿಯನ್ನು ಅರುಹಿ ಎಡೆಯೂರಿನಲ್ಲಿ ಚಿಟ್ಟಿಗದೇವ 
ದಿಂದ ಕಟ್ಟಿಸಲ್ಪಟ್ಟಮಠದಲ್ಲಿಲಿಂಗೈಕ್ಕರಾಗುವರು. 


ತೋಂಟದ ಸಿದ್ಧಲಿಂಗೇಶ್ವರ ಕ್ರಾಂತಿಯ ಫಲ 


ಸಾಮಾನ್ಯವಾಗಿ ಈಗ ಸಮಾಜದಲ್ಲಿರುವ ಜಂಗಮವರೇಣ್ಯರ 
ಮಠಗಳಿಗೂ ಅನೇಕ ಪಟ್ಟಾಧ್ಯಕ್ಷರ ಮಠಮಾನ್ಯಗಳಿಗೂ ಶ್ರೀ 
ತೋಂಟದಾರ್ಕರಿಗೂ ಒಂದಿಲ್ಲೊಂದು ಬಗೆಯಲ್ಲಿಸಂಬಂಧವಿದ್ದೇ 
ಇದೆ. ಕಲ್ಯಾಣದ ಪ್ರಭುದೇವರ ಪರಂಪರೆಯನ್ನು ಮುಂದುವರಿಸಿ 
ಕೊಂಡು ಧರ್ಮೊದ್ಧಾರದ, ಸಮಾಜಸಂಸ್ಕರಣದ, ಕಾರ್ಯನಿಷ್ಠೆಯ 
ವಿವಿಧೋದ್ದೇಶ ಸಾಧನೆಗಾಗಿ ಆವಿರ್ಭಾವಗೊಂಡ ಶೂನ್ಯಪೀಠದ 
ಕಾರ್ಯಗಳು, ಕಲ್ಯಾಣದಲ್ಲಿ ಸ್ಥಗಿತಗೊಂಡ ಮೇಲೆ ಅದರ ಮೂಲ 
ಕೇಂದ್ರವು ಹರದನಹಳ್ಳಿಯ ಪರಂಪರೆಯಿಂದ ಮುಂದುವರಿದು 
ಕಾರ್ಯರಂಗ ಪ್ರವೇಶ ಮಾಡಿ ದೇಶದ ಮೂಲೆ ಮೂಲೆಗಳಲ್ಲಿ 
ನವಜಾಗ್ರತಿಯನ್ನುಂಟುಮಾಡಿ ಸರ್ವ. ಸಮಾಜಗಳ ಸಂಸ್ಕೃತಿ 
ಸಂವರ್ಧನೆಗೆ ಪ್ರಯತ್ನಿಸಿದುದು ಗೋಚರವಾಗುತ್ತದೆ. ಈ 
ಪರಂಪರೆಯಲ್ಲಿ ತೋಂಟದ ಸಿದ್ಧೇಶ್ವರರ ಪಾತ್ರ ಅತ್ಯಂತ 
ಪ್ರಭಾವಯುತವಾದುದು. ಇವರು ಪ್ರವಾಸಕಾಲದಲ್ಲಿ ಅನೇಕರಿಗೆ 
ಅನುಗ್ರಹದೀಕ್ಷೆಯಿತ್ತು. ಮಠ ಮಾನ್ಯಗಳನ್ನು ನಿರ್ಮಿಸಿ, ಅಲ್ಲಲ್ಲಿ 
ಚರವರೇಣ್ಯರನ್ನು ನೇಮಿಸಿ ಧರ್ಮ, ಸಂಸ್ಕೃತಿ, ಸಾಮಾಜಿಕ ಪ್ರಗತಿ, 
ಶೀಲಸಂವರ್ಧನೆಯ ಆಗಾಧಕಾರ್ಯವನ್ನು ಮಾಡಿದ್ದಾರೆ; 
ವೀರಶೈವೋದ್ಧರಣದ ಆಗಾದ ಪ್ರಗತಿಯನ್ನು ಸಾಧಿಸಿದ್ದಾರೆ. 
ತೋಂಟದಾರ್ಥ್ಯರ ಹಿಂದಿದ್ದ ಏಳ್ನೂರು ವಿರತರ ಸಂತತಿಯವರೇ 


ಸಿದ್ಧಗಂಗಾ © 


ಮಾರ್ಚಿ ೨೦೦೨ 


SN ಪ್ರಾನ ಸಾನಾವಾಘಾಸಾಘಾಘಾಾಭುಪಪಘಾಘಾಮಾಹಾಸಾಪಪಾಭಾಪಾಸಘಾಸಪಪಘಘಾಸಪ್ರಾನಾಣಾಾಘಾಸಾಾಸಾನಾಸಾಘಾತಾಣಾಣಾಘಾವಾಗಾಗಾಗಾಸಾವಾಸಾಡಾಸ 


ಕಶಿ ಹಾ ಶ್ರೀಕ್ಟೇತ್ರ ಪರಂಪರೆ Au 


ಇಂದು ದೇಶಾದ್ಯಂತ ಅನೇಕ ಮಠಮಾನ್ಯಗಳ ಬೆಳವಣಿಗೆಗೆ 
ಕಾರಣರಾಗಿದ್ದಾರೆ. "ವಿರತ' ಶಬ್ದವು ಕೇವಲ ಜಂಗಮ 
ಸಂಪ್ರದಾಯದವರಿಗೇ ಮೀಸಲಾಗಿರದೆ ಪಟ್ಟಾಧ್ಯಕ್ಕರಿಗೂ 
ಮೀಸಲಾದ ಶಬ್ದವೇ ಆಗಿದೆ. ವಿಗತವಾದ ರತಿಯೇ "ಎರತಿ', 
ಅದನ್ನುಳ್ಳವನೇ "ವಿರಕ್ತ' ಎಂದರೆ ಈಗ ಜಂಗಮ 
ಸಂಪ್ರದಾಯದವರಿಗೆ ಕರೆಯುವುದೇ ರ ರೂಢಿ ಅಷ್ಟೇ. ವಿರೂಪಾಕ್ಷ 
ಕವಿಯ ಚಿನ; ಬಸವ ಪುರಾಣ, ಲಕ್ಕಣ ದಂಡೇಶನ ಶಿವತತ್ತ್ವ 

ಚಿಂತಾಮಣಿ ರಾಸ ಗ್ರ ಸ ದೇಶಾದ್ಯಂತ ಇರುವ ಅನೇಕ 
ವೀರಶೈವ ಚರ್ಕಾ ್ವಕಾಂಡಪಂಡಿತರ, ಗು ಹೆಸರು, ಅವರು 
ಸರ್ವ ಕಾರ್ಯ ಗಳ ಪಟ್ಟಿಯನ್ನು ಕೊಡುತ್ತವೆ. ನಾಡಿನಾದ್ಯಂತ ಇರುವ 
ಶರಣರ ಮತ್ತು ವಿರಕರ ಹೆಸರು, ಅವರು ಮಾಡಿದ ಕಾರ್ಯಗಳ 
ಪಟ್ಟಿಯನ್ನು ಕೊಡುತ್ತದೆ. ನಾಡಿನಾದ್ಯಂತ ಇರುವ ಶರಣರ ಮತ್ತು 
ವಿರಕ್ಷರ, ಪಟ್ಟಾದಕ್ತರ ಪಟ್ಟಿ ವಿಜಯನಗರಕ್ಕೆ ಮುಟ್ಟಲು 
ವಿಜಯನಗರವು ನೀರಕಿ ವದ ಒಂದುಪ ಪ್ರಮುಖ ಕೇಂದ ಪ್ರವಾಗಿರು 
ಪುದಷ್ಟೇ ಅಲ್ಲ ಹರದನಹಳ್ಳಿ ಪೀಠಾಚಾರ್ಯರಿಗೂ ವಿಜಯನಗರಕ್ಕೂ 


ಶ್ರೀ ಅಟವೀ ಸ್ವಾಮಿಗಳು 


ಇರುವ ಸಂಬಂಧವನ್ನು ಸೂಚಿಸುತ್ತದೆ. ಅದರ ಸ್ಥಾಪನೆಯ 
ಉದ್ದೇಶದ ಘನತೆಯನ್ನು ಈ ಹಿಂದೆ ವಿವರಿಸಲಾಗಿದೆ. ಚನ್ನಬಸವ 
ಪುರಾಣದಲ್ಲಿಯಾವ ೫ ಊರುಗಳಲ್ಲಿಯಾವ ಯಾವ ಭಕ್ತರು, 
ಶರಣರು, ಇದ್ದು ವೀರಶೈವಾಚಾರ ಸಂಪತ್ತಿನಿಂದ ಕೂಡಿದ್ದರು, ಅವರ 
ಕಾರ್ವ ಗಳೇನು? ಇತ್ಯಾದಿಗಳನ್ನು ಸಂಕ್ಷೇಪವಾಗಿ ಹೇಳಲಾಗಿದೆ. 


ಇವರೆಲ್ಲ ತೋಂಟದ ಸಿ ಸಿದ್ದಲಿಂಗೇಶ್ವ ರರ ಅಥವಾ ಹರದನಹಳ್ಳಿ 


ಪರಂಪರೆಯ ಸಿದ್ಧರಿಂಗೇಶ್ವರರ ಪು ತ್‌ ಕ್ರಾಂತಿಯ ಫಲವಾಗಿ 
ಜಾಗೃತರಾಗಿ ವೀರಶೈವ 


ಶೋದ್ದರಣದ ಕಾರ್ನರಂಗದಲ್ಲಿದವರೆಂದು 
ತಿಳಿಯಲನುಮಾನವಿಲ್ಲ. ¢ 4 


ಸಿದ್ಧಲಿಂಗೇಶ್ವರರ ನಂತರದ ಸಿದ್ಧಗಂಗಾ ಕ್ಷೇತ್ರ 


ಸಿದ್ಧಲಿಂಗೇಶ್ವರರ ನಂತರ ಅನೇಕ ವರ್ಷಗಳವರೆಗೆ ಶ್ರೀ 
ಸಿದ್ಧಗಂಗಾ ಪರಂಪರೆಯಲ್ಲಿ ಐತಿಹಾಸಿಕವಾಗಿ ನಮಗೆ ನೆ 
ಸಿಗುತ್ತಿಲ್ಲ. ಆದರೆ ಆ ವಿರಕಪರಂಪಕೆ ಬೆಳೆದುಕೊಂಡು ಸಿರ್‌ 
೧೯ನೆಯ ಶತಮಾನದ ಉತ್ತರಾರ್ಧ ದಲ್ಲಿ ಮುಷ್ಟಿನಾರ್ಯರು, 
ರುದ್ರಸ್ವಾಮಿಗಳು, ಸಿದ್ಧಲಿಂಗಸ್ಟಾ ಿಮಿಗಳು ಈ ಕ್ಷೇತ್ರಾಧಿಪತಿ 
ಗಳಾಗಿದ್ದದೆಂದು ತಿಳಿದುಬರುವುದು. ಆದರೆ ಈ ಕಾಲದಲ್ಲಿಮಠದ 
ಸ್ಥಿತಿಗತಿಗಳು ಚೆನ್ನಾಗಿಲ್ಲದೆ ಹಳೆಯ ದಾಖಲೆಗಳೆಲ್ಲ ನಾಶವಾಗಿ 
ಕಾಲಗರ್ಭದಲ್ಲಿ ಅವಿತು ಚರಿತ್ರೆಯ ಮೇಲೆ ಮಸಕು ಕವಿದಿದೆ. 
೧೯ನೇ ಶತಮಾನದ ಆದಿಯಲ್ಲಿ ಸಿದ್ಧಲಿಂಗಸ್ಟಾ ರ್ವಮಿಗಳವರು 
ಶ್ರಿ ಶ್ರೀಮಠಾಧ್ಯಕ್ಷರಾಗಿದ್ದ ಕಾಲದಲ್ಲಿ ಆ ಶತಮಾನದ. ಕೊನೆಯಲ್ಲಿ 
ಸುಮಾರು ಕ್ರಿ.ಶ. ೧೮೫೦-೫೫ ರ ಸುಮಾರಿಗೆ ಹಾನಗಲ್ಲು 
ತಾಲ್ಲೂಕು ಕೂಡಲ ವಿರಕ ಕ್ರಮಠಾಧೀನದಲ್ಲಿರುವ ಗುರುನಂಜೇಶ್ವ ರನ 
ಗದ್ದುಗೆಯಲ್ಲಿ ಪೂಜಾನುಷ್ಠಾನಗಳನ್ನು 


ಸಿದ್ಧಪುರುಷರಾದ ಅಡನೀಸಾ ಸ್ವಾಮಿಗಳು ( 


[ay 


ಮಾಡಿಕೊಂಡಿದ್ದ 
ಅಟವೀಶ್ವರ ಸ್ವಾಮಿಗಳು 
ಗುಬ್ಬಿಗೆ ಬಂದ ಷ್‌ ಅವರು ಸಿದ್ಧಗಂಗಾ ಕ್ಷೇತ್ರ i 
ಮಹಾತ್ಮೆಯನ್ನರಿತವರಾಗಿ ಆ ಕಡೆಯಿಂದ ಗ ಸಿದ್ದಗಂಗೆಗ 
ಬರುವ ಜನರೊಡನೆ ಆಕರ್ಷಿತರಾಗಿ ಬಂದರು. ಇಲ್ಲಿನ 
ಸ್ಥಿತಿಗತಿಗಳನ್ನರಿತು ಈ ಕ್ಷೇತ್ರದಲ್ಲಿ ಅನೇಕ ರಚನಾತ್ಮಕ ಕಾರ್ಯ ಗಳನ್ನು 
ಕೈಕೊಂಡು ಶ್ರೀಕ್ಷೇತ್ರ ದಃ ಕೀರ್ತಿಯನ್ನು ಬೆಳಗಿಸಿದರು. ದಾಸೋಹ 
ಸಂಸ್ಕೃತ ವಿದ್ಯಾಭ್ಯಾಸಗಳಿಗೆ ವಾ ಮಾಡಿದರು. 


ಮಹಿಮಾಪುರುಷ ಅಟನೀಸ್ವಾಮಿಗಳು 
ಹಾನಗಲ್ಲು ನ್ಲಿತಾಲ್ಲೂಕು "ಕೂಡಲ' ಒಂದು ಸಂಗಮಕ್ಷೀತ್ರ. ಈ 


ಸ ಗ್ರಾಮದ ಹತ್ತಿರ ಪಶ್ಚಿಮ ಘಟ್ಟದ ಮಡಿಲಲ್ಲಿರುವ ಇ ಸಳೂರು 
ಸಿದ್ಧಗಂಗಾ 


[೧೪) ಮಾರ್ಚಿ ೨೦೦೨ 


OOOO 


a (ನ್‌್‌ sx 


ಗ್ರಾಮದಲ್ಲಿ ಹುಟ್ಟಿ ಬರುವ "ಧರ್ಮಾ' ಎಂಬ ಹೊಳೆ, ಸಾಗರದ 
ಹತಿರ ಅದೇ ಪಶ್ಚಿಮ ಘಟ್ಟಗಳ - ಸಾಲುಪ್ರದೇಶದ 
ವರದಾಮೂಲವೆಂಬ ಹೆಸರಿನ ಸ್ಥಳದಿಂದ ಹುಟ್ಟಿಬರುವ "ವರದಾ' 
ಎಂಬ ಹೊಳೆಗಳ ಸಂಗಮವಾ ಗಿವೆ. ಆದ್ದರಿಂದಲೇ ಈ ಊರಿಗೆ 
ಕೂಡಲ ಎಂಬ ಹೆಸರು. ಇದೊಂದು ಪುರಾತನ ಪುಣ್ಯಕ್ಷೇತ್ರ. ಇಲ್ಲಿ 
ಭೂಗತವಾದ ಅವಶೇಷಗಳು ಹೇರಳ. ಅದರ ಪ್ರಾಚೀನ ಚರಿತ್ರೆಯ 
ಮೇಲೆ ದೊಡ್ಡ ಬಂಡೆಗಲ್ಲು ಎಳೆದಿದೆ. ಈ ಕೂಡಲದಲ್ಲಿ 
ಸಂಗಮೇಶ್ವರ ಶಿವಲಿಂಗವಿದೆ. ಬಸವಣ್ಣನವರ ಕುಮಾರನಾದ 
"ಮುದ್ದುಸಂಗಪ್ಪ'ನವರ ಗುಡಿಯಿದೆ. ಇವೆರಡೂ ದೇವಾಲಯಗಳಿಗೆ 
ಮೊದಲು ಭದ್ರವಾದ ಪ್ರಾಕಾರವಿದ್ದು ಈಗ ಅದೆಲ್ಲ ಬಿದ್ದು 
ಹೋಗಿದೆ. ಪಕ್ಕದಲ್ಲಿಯೇ ದೊಡ್ಡ ವಿರಕ್ತಮಠವಿದೆ. ಆ ಮಠದಲ್ಲಿ 
ನೀಲಮ್ನನವರ ಗುಡಿ ಎಂಬ ಪ್ರತ್ಯೇಕ ಭಾಗವಿರುವುದೊಂದು 
ವೈಶಿಷ್ಟ್ಯ. ಈ ವಿರಕ್ತ ಮಠದ "ಆವರಣದಲ್ಲಿಯೇ ಮಹಾ 
ಮಹಿಮಾಶಾಲಿಗಳಾದ  ಗುರುನಂಜೇಶ್ವರ (ಗುರುನಂಜಪ್ಪ) 
ಗದ್ದುಗೆಯಿದೆ. ಇವರು ಮಹಾಮಹಿಮಾಶಾಲಿಗಳಾದ ವಿರಕವರೇಣ್ಯ 
ರೆನಿಸಿ ಆ ಮಠದಲ್ಲಿಆಗಿ ಹೋದರು. ಇವರ ಮಹಿಮೆಗಳು ಅನೇಕ; 
ಅದರಲ್ಲಿ ಮುಖ್ಯವಾದುದೆಂದರೆ: ಒಮ್ಮೆ ಪ್ರವಾಸ ಹೋಗಿದ್ದ 
ಗುರುನಂಜೇಶ್ವರರಿಗೆ ಬಹಳ ಬಿಸಿಲಾಗಿ ತುಂಬಾ ಆಯಾಸವಾಗಿ 
ತ್ರಂತೆ. ಆಗ ಚೆನ್ನಾಗಿ ಚಿಗಿತ ಮಾವಿನ ಮರದ ಕೊಂಬೆಯೊಂದನ್ನು 
ಮುರಿದುಕೊಂಡು ಹೆಗಲ ಮೇಲೆ ಇಟ್ಟುಹೊತುಕೊಂಡು ಬಿಸಿಲಿನ 
ತಾಪವನ್ನು ಹೋಗಲಾಡಿಸಿ ಕೊಂಡಂರಂತೆ, ಬಿಸಿಲಿನ ತಾಪ 
ಕಡಿಮೆಯಾದ ಮೇಲೆ ಆ ಮುರಿದ ಮಾವಿನ ಕೊಂಬೆಯನ್ನು 
ಅಲ್ಲಿಯೇ ಹಳ್ಳದ ದಂಡೆಯಲ್ಲಿ ಭೂಮಿಯ ಬಿರುಕಿನಲ್ಲಿಟ್ಟು 
ಹಳ್ಳದಿಂದ ನೀರನ್ನು ತಂದು ಅದಕ್ಕೆರದು "ದೊಡ್ಡ ಮರವಾಗು' 
ಎಂದು ಆಶೀರ್ವದಿಸಿದರಂತೆ. ದೊಡ್ಡದಾಗಿ ಬೆಳೆದ ಆ ಮಾಮರ 
"ಮಾರನ ಬೀಡು' ಎಂಬ ಹಳ್ಳಿಯ ಹತ್ತಿರ ಇಂದಿಗೂ ಇದೆ. ಅದಕ್ಕೆ 
"ಗುರು ನಂಜಪ್ಪನ ಮಾವಿನಮರ' ಎಂದೂ ಹೇಳುತ್ತಾರೆ. ಆ ಮಠಕ್ಕೆ 
ಪೂಜಾದಿಗಳನ್ನು ಮಾಡುತ್ತಾರೆ. ಇಂಥ ಮಹಿಮಾ ಶಾಲಿಗಳಾದ 
ಗುರುನಂಜೇಶ್ವರರ ಗದ್ದುಗೆ ಭವ್ಯವಾಗಿ ಕಟ್ಟಲ್ಪಟ್ಟಿದೆ. (ಈಗ 
ಶಿಥಿಲಗೊಂಡಿದೆ). ಈ ಗುರುನಂಜೇಶ್ವರನ ಗದ್ದುಗೆಯಲ್ಲಿ. ಪೂಜಾನು 
ಷ್ಠಾನಗಳನ್ನು ಮಾಡಿಕೊಂಡಿದ್ದ ಅಟವಿಶ್ಚ ರಸ್ವಾ ಮಿಗಳಿಗೆ ಕೂಡಲ 
ವಿರಕ್ತಮಠದ ಸಂಬಂಧವಿತ್ತೋ ಇಲ್ಲವೊ ತಿಳಿದುಬರುವುದಿಲ್ಲ. 
sds ಮಹಾಮಹಿಮಾಶಾಲಿಗಳೆಂದು ಕೀರ್ತಿವೆತವರು. 


ನೊಂದುಕೊಂಡ ಆಡವೀಶ್ವರರು ಕೂಡಲವನ್ನು ಬಿಟ್ಟುರಾತ್ರಿಯೇ 

ಹೊರಟು ನಾಗನೂರಿಗೆ ಬರುವಷ್ಟರಲ್ಲಿ ನಾಗನೂರಿನ ಜನರು 

ಇವರನ್ನುಸಂತೈಸಿ ಪೂಜೆಗೆ ಕರೆದೊಯ್ದರು. ಪೂಜೆ ಮಾಡಿ ಮಲಗಿ 

ದರು. ರಾತ್ರಿಯಾರಿಗೂ ಹೇಳದೆ ತಮ್ಮ ಪೂಜಾಸಾಮಾಗ್ರಿಗಳನ್ನು 
ಅವರ ಮನೆಯಲ್ಲಿಯೇ ಬಿಟ್ಟುಹೊರಟುಬಿಟ್ಟರು. (ಆಡವಿಸ್ವಾಮಿ 
ಗಳವರಿಗೆ ಸಂಬಂಧಿಸಿದ ಕೆಲವು ಸಾಮಾಗ್ರಿಗಳು ಸವಣೂರು 
ತಾಲೂಕು ಮನ್ನಂಗಿ ಎಂಬ ಊರಿನಲ್ಲಿ ಇವೆಯೆಂದು ತಿಳಿದು 
ಬಂದಿದೆ. ಆ ಸಾಮಗ್ರಿಗಳನ್ನು ಆ ಮನೆಯವರು ಯಾರಿಗೂ 
ಕೊಡಲು ಒಪ್ಪುತ್ತಿಲ್ಲವೆಂದೂ ತಿಳಿದುಬಂದಿದೆ). ಮುಂದೆ ಅವರು 
ಎಲ್ಲಿಗೆ ಹೋದರೆಂಬುದು ಯಾರಿಗೂ ಗೊತ್ತಾಗಲೇ ಇಲ್ಲ. 
ಸ್ವಾಮಿಗಳು ಹೊರಟು ಊರು ದಾಟಿ ಗುಬ್ಬಿಗೆ ಬಂದು ತಂಗಿದರು. 

ಇತ್ತ ಕೂಡಲದ ಅನೇಕ ಜನಗಳು ಸ್ವಾಮಿಗಳವರನ್ನು ಹುಡುಕುವ 
ಕಾರ್ಯತತ್ವರರಾದರು. ಆದರೆ ಅವ ಪ ಸಿಕ್ಕದೆ ಜಾತೆ 

ಇಂದಿಗೂ ಈ ಭಾಗದಲ್ಲಿ -.. ""ಏನಾಗಿದ್ದಾರವ್ವ 
ಕಂಡೀರೇನಡವಿಸ್ವಾಮಿನ....'' ಎಂಬ ಹೆಣ್ಣು ಮಕ್ಕಳ ಹಾಡು 
ಪ್ರಚಲಿತವಿದೆ. ಅಡಿವೆಪ್ಪ ಅಡಿವೆವ್ವ ಇತ್ಯಾದಿ ಹೆಸರಿಡುವ 
ಪದ್ಧತಿಯೂ ವಿಶೇಷವಾಗಿದೆ. ಒಂದೇ ಮನೆಯಲ್ಲಿ ಇಬ್ಬರು 
ಮೂವರಿಗೆ ಈ ಹೆಸರಿಡುವ ಪದ್ಧತಿಯೂ ಕೂಡಲದಲ್ಲಿತ್ತು. 
ಈಗಲೂ ಅಡಿವೆಪ್ಪ ಅಡಿವೆವ್ವ ಹೆಸರುಗಳ ಅಧಿಕವಿದೆ. ಇವೆಲ್ಲ 
ಅಡವಿಸ್ವಾಮಿಗಳ ಪ್ರ ್ರ ಭಾವದಿಂದಾದ ಹೆ ಸರುಗಳು. ಈ ಅಡವಿ 
ಸ್ವಾಮಿಗಳೇ ಗುಬ್ಬಿಯಲ್ಲಿನಿಂತು ಅಲ್ಲಿಅನೇಕ ಮಹಾಕಾರ್ಯ ಮಾಡಿ 
ಕಾರಣ ಪುರುಷರೆನಿಸಿದ್ದರು. 


ವಿಷರೋಗ ಪರಿಹಾರಕಗಳೂ, ಇಷ್ಟಸಿದ್ದಿದಾಯಿಕೆಯೂ 
ಎನಿಸಿ ಗೋಸಲಸಿದ್ದೇಶ್ವರರ ಕಾಲದಿಂದಲೂ ಜನತೆಯಲ್ಲಿ ಶ್ರ ದ್ಧಾ 
ಭಕ್ತಿ ವಿಶ್ವಾಸಗಳನ್ನು ಮೂಡಿಸಿದ್ದ "ಸಿದ್ದಗಂಗಾ' ಮಾತೆಯ ಪೂಜಿ 
(ಗಂಗಾ ಪೂಜೆ)ಗೆ ನಿಟ್ಟೂರು ಗುಬ್ಬಿಯ ಕಡೆಯಿಂದ ಜನ 
ಗಾಡಿಗಳನ್ನು ಹೂಡಿಕೊಂಡು ಪರ್ವದಿನಗಳಲ್ಲಿ ಶುಕ್ರವಾರ, 
ಮಂಗಳವಾರಗಳಂದು ಬರುವ ಹೋಗುವ ಪರಿಪಾಠ ಇಂದಿನಂತೆ 
ಅಂದೂ ಇತ್ತು ಗುಬ್ಬಿಯಲ್ಲಿವಾಸವಾಗಿದ್ದ ಅಡವೀಶ್ವರರಿಗೆ ಇದರ 
ಪರಿಚಯವಾಗಿ ಒಮ್ಮೆ ಇಲ್ಲಿಗೆ ಬರುವ ಗಾಡಿಯಲ್ಲಿ ಕುಳಿತು 
ಬಂದರು. ಇಲ್ಲಿನ ಪ್ರಾಕೃತಿಕ ಸನ್ನಿವೇಶ ತಪೋನುಷ್ಠಾನಯೋಗ್ಯ 
ಸನ್ನಿವೇಶ, ಕ್ಷೇತ್ರ ಮಹಾತ್ಮೆಗಳು ಅವರ ಮನವನ್ನು ಸೂರೆಗೊಂಡವು. 
ಕ್ಷೇತ್ರಾಧಿಪತಿಗಳಾಗಿದ್ದನಿ। ಪ್ರ। ಶ್ರೀ ಸಿದ್ದಲಿಂಗ ಶಿವಯೋಗಿಗಳು 


ಈ ಅಡವೀಶ್ವರ ಸ್ವಾಮಿಗಳವರಿಗೆ ಕೂಡಲದಲ್ಲಿ ತಮ್ಮ ಪಾಡಿಗೆ ತಾವು ತಮ್ಮ ಪೂಜಾನುಷ್ಠಾನದಲ್ಲಿದ್ದು, ವಿಶೇಷ 
ಮನನೋಯುವ ಪ್ರಸಂಗವೊಂದು ಒದಗಿತು. ಆ ಪ್ರಸಂಗದಿಂದ ಕಾರ್ಯಕ್ರಮಗಳನ್ನೇನೂ ಇಟ್ಟುಕೊಂಡಿದ್ದಿಲ್ಲ ಅಡವೀಶ್ವರರು 
ಸ್ಯಾ © ಮಾರ್ಚಿ ೨೦೦೨ 


ಗಟ 


ಔಸಿ ೧ ಶ್ರೀಕ್ಷೇತ್ರ ಪರಂಪ 4 mt ೧ ್ರೀಕ್ಲೇತ್ರ ಪರಂಪರೆ ಶಾ 1 


fl ಭಧ ಇ2 


ದಾಸೋಹ ಸದ್ಭಾವಿಗಳು, ಪ್ರತ್ಯುತ್ಪನ್ನಮತಿಗಳು. ತಮ್ಮ ಲೋಕೋಪ 
ಕಾರ ಸನ್ಮತಿಗೆ ಇಂತಹ ಸ್ಥಾನದ ಒಂದು ಅವಶ್ಯಕತೆಯೂ ಇತ್ತು 
ಇಲ್ಲಿಯೇ ಸಿದ್ಧಗಂಗಾ ಗುಹೆಯಲ್ಲಿ ಉಳಿದು ಪೂಜಾನುಷ್ಠಾನಗಳಿಂದ 
ಕಾಲಯಾಪನೆ ಮಾಡುತ್ತ ತಪೋನಿರತರಾದರು. ಅವರ ತಪಸ್ಸಿಗೆ 
ಸಿದ್ಧಗಂಗಾ ಮಾತೆಯ ಕಾರುಣ್ಯ ಲಭ್ಯವಾಯಿತು; ಸಿದ್ದಪುರುಷರೇ 
ಅದರು. ಚಿಕ್ಕ ಒಂದು ಸಂಸ್ಕೃತ ಪಾಠಶಾಲೆ, ದಾಸೋಹಕ್ರಿಯೆ 
ಮೇಲ್ಭಾಗದ ಗುಹೆಯ ಪರಿಸರದಲ್ಲಿಯೇ ಪ್ರಾರಂಭವಾದುವು. 
ಮೊದಲೇ ಇದ್ದ ಅಲ್ಪಪ್ರಮಾಣದ ಅನ್ನ ಸಂತರ್ಪಣೆಯ ಕಾರ್ಯ 
ವ್ಯವಸ್ಥಾಬದ್ಧವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭವಾದುವು. 


ಹಜ್‌ ಎ 
ಶ್ರೀ ಉದ್ದಾನ ಶಿವಯೋಗಿಗಳು 
"ಮತಕಪುರವರಾಧೀಶ ಸೋಮೇಶ್ವರ ವರಪ್ರಸಾದ ಲಬ 
ಕವಿತಾವಿಶಾರದ ಶಿವಕವಿ ನಂಜುಂಡ ಶಿವಯೋಗಿಗಳೆಂಬುವರು. 
ಶ್ರೀ ಕ್ಷೇತ್ರಕ್ಕೆ ಬಂದು ಅಡವೀಶ್ವರರ ದಿವ್ಯಪ್ರಭಾವಕ್ಕೊಳಗಾಗಿ 
ಮಠದಲ್ಲಿಯೇ ನಿಂತರು. ಅಡವೀಶ್ವರರ ಪೂರ್ಣಾನುಗ ಹಕ 

ಪಃ ನಹಲ 
ಪಾತ್ರರಾದರು. ಅವರ ಸಹಾಯದಿಂದ ಅಡವೀಶ್ವರ ಸ್ವಾಮಿಗಳು 


ಸಿದ್ಧಗಂಗೆಯಲ್ಲಿ ಪಾಠಶಾಲೆಯನ್ನು ಮೊದಲು ಮಾಡಿದರು. ಈ 
ಮತುಕೂರು ನಂಜುಂಡ ಶಿವಯೋಗಿಗಳು ಶರಣಲೀಲಾಮೃತ, 
ರಾಜಶೇಖರ ವಿಳಾಸ, ಚಿನ್ನಬಸವಪುರಾಣ, ಸರ್ವಜ್ಞ ವಚನ - 
ಮೊದಲಾದ ಕಾವ್ಯ ಪಠಣದಲ್ಲಿ ವ್ಯಾಖ್ಯಾನದಲ್ಲಿ ಬಲ್ಲಿದರಾಗಿದ್ದರು. 
ಇವರ ವಿದ್ವತ್ತು ಕೆವಿಶ್ವಶಕ್ತ ಬೋಧನಾಜಾತುರ್ಯ, ಕಾವ್ಯವಾಚನ 
ವ್ಯಾಖ್ಯಾನಗಳು ಕ್ಷೇತ್ರಕ್ಕೆ ಬರುವ ಜನಮನವನ್ನು ಸೂರೆಗೊಂಡವು. 

ಒಂದು ಕಡೆಯಲ್ಲಿ ವಿದ್ವಾಂಸರ ವಿದ್ವತ್ತಿನ ಪ್ರಭೆಯೂ, 
ಮತ್ತೊಂದು ಕಡೆ ಅಡವೀಶ್ವರರ ಶಿವಯೋಗ ನಿಷ್ಠೆಯ ಉಜ್ವಲ 
ಪ್ರಕಾಶವೂ, ಮಗುದೊಂದೆಡೆ ಗೋಸಲ ಸಿದ್ದೇಶ್ವರರು ಮೊದಲು 
ಗೊಂಡು ಹರದನಹಳ್ಳಿಯ' ನಿರಂಜನ ಐ ವಂಶದವರ 
ತಪೋತೇಜದ ಸೂರ್ಯನ ಸಹಸ್ರ ಕಿರಣಗಳ ಹೊಂಬೆಳಗೂ 
ಮುಪ್ಪರಿಗೊಂಡು ಶ್ರೀ ಸಿದ್ಧಗಂಗೆಯ ಕೀರ್ತಿಲತೆ ಚಲ್ಪವರಿದು 
ದಾಂಗುಡಿಯಿಟ್ಟು ಬೆಳೆಯತೊಡಗಿತು. ಭಕ್ತರ, ಭನೆಕೆರ, 
ಶ್ರೀಮಂತರ ಕೊಡುಗೆಗಳು ಅಧಿಕವಾದವು. ಅಟವೀಶರರು 
ಸಿದ್ಧಗಂಗೆಯ ದಾಸೋಹಾದಿ ಕ್ರಿಯೆಗಳನ್ನು ಚಿಕ್ಕದಾಗಿ ಪ್ರಾರಂಭಿಸಿದ 
ವಿದ್ಯಾಸಂಸ್ಥೆಯನ್ನು ಯಥಾಸಾಂಗವಾಗಿ ನೆರವೇರಿಸುವ ಹೊಣೆಯ 
ಜೊತೆಗೆ ತಾವು ಪೂರ್ವದಲ್ಲಿ ಗುಬ್ಬಿ ಸುಕ್ಷೇತ್ರದಲ್ಲಿ ಎಲ್ಲಿ 
ಬಂದಿಳಿದಿದ್ದರೋ ಅಲ್ಲಿ ಒಂದು ಮಠವನು ನಿರ್ಮಾಣ 
ಮಾಡಬೇಕೆಂಬ ಸತ್ಸಂಕಲ್ಪ ಮಾಡಿದರು. ಭಕರ 
ಗುಬ್ಬಿಯಲ್ಲಿ ಕೋಡಿಹಳ್ಳದ ದಂಡೆಯಲ್ಲಿ ಒಂದು ಮಠವನ್ನು 
ನಿರ್ಮಾಣ ಮಾಡಿ ಮುಗಿಸಿದರು. ತೊರೆಯ ದಂಡೆಯಲಿ ಕಟ್ಟಿದ. 
ಮಠವಾದ್ದರಿಂದ ಅದಕ್ಕೆ "ತೊರೆಯ ಮಠ'ವೆಂದು ಇರು 
ಲಾಗುತ್ತಿದೆ. ಹರದನಹಳ್ಳಿಯ ಶೂನ್ಯಸಿಂಹಾಸನಾಧೀಶರೂ, 
ತೋಂಟದ ಸಿದ್ಧಲಿಂಗೇಶ್ವರರ ಗುರುಗಳೂ, ಶ್ರೀ ಸಿದ್ಧಗಂಗೆಯಲ್ಲಿ 


ಅನೇಕ ಕಾಲ ತಪೋನುಷ್ಠಾನ ಮಾಡಿ ಗು 
ಯಲ್ಲಿ ಲಿಂಗ್ಲೆಕ್ತ 
ರಾದವರೂ ಆದ ಗೋಸಲ. il 


ಪಕ್ಕದಲ್ಲಿ ೬೩ ಪುರಾತನರ ತ. 1 

ಬ್ಲ ಪ, ಮಂಟಪದ ಮಧ್ಯದಲ್ಲಿ 
"ಅಫನಾಶಿನಿ' ಎಂಬ ಕಲ್ಯಾಣಿಯನ್ನು ಕಟ್ಟಿಸಿದರು. ಈ RS 
ಕ್ರಿ.ಶ. ೧೮೯೬ ರ ಹೊತ್ತಿಗೆ ಮುಗಿದುವೆಂದು ಊಹಿಸಬಹುದು. 
ನಕರ ಈ ಕಾಲದಲ್ಲಿ ಹುಟ್ಟಿದ ಒಂದು ಶಾಸನ ದೇವಾಲಯದ 
ಪಕ್ಕದಲ್ಲಿದ್ದು ಆದರಲ್ಲಿ ಅಟವೀಶ್ವರರ ವಿಷಯದ ಪ ಸಾಪವಿದೆ 
ಯೆಂದು ಪದ್ಮಶ್ರೀ. ಬಿ, ಶಿವಮೂರ್ತಿ ಶಾಸ್ತ್ರಿಗಳು ಹೇಳುತ್ತಾರೆ. 
ಅವರು ಚೆನ್ನಬಸವೇಶ್ವರರಿಗೆ ಬೆಳ್ಳಿಯ ಪಲ್ಲಕ್ಕಿಯನ್ನು ಮಾಡಿಸಿದರು. 


ನೆರವಿನಿಂದ 


ತೊಟ್ಟಲ ಕೆರೆ' ಎಂಬ ಗ್ರಾಮದಲ್ಲಿ ವಿರಕ್ತಮಠವನ್ನು ಅಭಿವೃದ್ಧಿಗೆ 
ಸಿದ್ಧಗಂಗಾ 


© ಮಾರ್ಚಿ ೨೦೦೨ 


55555555555 ಕಾಕಾನ ಯಾಂ 


ತಂದರು. ಹೀಗೆ ಈ ಭಾಗದಲ್ಲಿ ಅನೇಕ ಮಹಾತ್ಕಾರ್ಯಗಳನ್ನು 
ಸಾಧಿಸಿದ ಅಟವೀಶ್ವರರ ಮಮತೆ ಶ್ರೀ ಸಿದ್ಧಗಂಗಾ ಕ್ಷೇತ್ರದ 
ವಿಷಯದಲ್ಲಿ ಅಧಿಕವಾಯಿತು. ಅಷ್ಟರಲ್ಲಿ ಕ್ಲೇತ್ರಾ ಧಿಪತಿಗಳಾಗಿದ್ದ 
ಶ್ರೀ ನಿ.ಪ್ರ. ಸಿದ್ಧಲಿಂಗ ಶಿವಯೋಗಿಗಳು ಅಲಿಂಗೈಕ್ಯರಾಗಿ 
ಹೋಗಿದ್ದರು. ಸಿದ್ಧಗಂಗಾ ಕ್ಷೇತ್ರದಲ್ಲಿ ತಾವು ಮಾಡಿದ್ದ ಅನೇಕ 
ಲೋಕೋಪಕಾರಕ ಕಾರ್ಯ ಮತ್ತುವೀರಶೈವ ಧರ್ಮ ಸಂವರ್ಧನ 
ಎಂಬ ಕಲ್ಪವೃಕ್ಷದ ಸಸಿಯನ್ನು ಶಿವಯೋಗಶಕ್ತಿಯ ಕಾರುಣ್ಯಜಲ 
ವನ್ನೆರೆದು ಬೆಳೆಸಿ ಮಹಾವೃಕ್ಷವನ್ನಾಗಿಸುವ ಸಾಮರ್ಥ್ಯವುಳ್ಳ 
ಭೀಮಶಕ್ತಿಯ ಮಹಾವ್ಯಕ್ತಿಯನ್ನು ಅರಸುವ ಕಾರ್ಯಕ್ಕೆ ಮೊದಲು 
ಮಾಡಿದರು. ವರ ಸಂಕಲ್ಪಶಕ್ತಿಯ ಪ್ರಬಲ ಪಾಶ "ಲಕ್ಕೂರಿನ 
ರುದ್ರಪ್ಪ ಎಂಬ ಅಘಟತಘಟನಾ ಸಾಮರ್ಥ್ಯದ ವ್ಯಕ್ತಿಯನ್ನು 
ಬಂಧಿಸಿ ಮಠಕ್ಕೆಳೆತಂದಿತು. ಈ ರುದ್ರಪ್ಪ ಮತ್ತಾರೂ ಅಲ್ಲ. 
ಅಸಾಧಾರಣ ' ಚೇತನಶಕ್ತಿ ಸಂಪನ್ನರೂ, ಅಘಟಿಘಟನಾ 
ವಿಶೇಷವುಳ್ಳವರೂ ಆದ ಉದ್ದಾನ ಶಿವಯೋಗಿಗಳು. 


ತ್ರಿವಿಧ ದಾಸೋಹಮೂರ್ತಿ ಪರಮಪೂಜ್ಯ 
ಡಾ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ಟಾಮಿಗಳು 


ಲಕ್ಕೂರಿನ ರುದ್ರಪ್ಪನವರ ಆಗಮನ 


ಲಕ್ಕೂರಿನ ರುದ್ರಪ್ಪನು ಅಟವೀಸ್ವಾಮಿಗಳವರ ಪ್ರಬಲಾ 
ಕರ್ಷಣೆಗೊಳಗಾಗಿ ಮಠಕ್ಕೆ ಬಂದುದೇ ತಡ ಅಡವೀಶ್ವರರಿಗೆ 
ಸಹಸ್ರ ಬಾಹುಬಲ ಬಂದಂತಾಯಿತು. ಸಹಸ್ರ ಕಿರಣಗಳನ್ನು 
ದಿಗ್ಗಗಂತಗಳಿಗೆ ಚಾಚಿ ಉದಯಗೊಳ್ಳುವ ಹೊಂಗದಿರನ ಕಾಂತಿಯ 
ಶ್ರೀಕ್ಷೇತ್ರಭಾಗ್ಯೋದಯದ ಮರೀಚಿ ಮಾಲೆಯಂತಾಯಿತು. 
ರುದ್ರಪ್ಪ ಶ್ರೀಕ್ಷೇತ್ರಕ್ಕೆ ಸಿದ್ಧಿಗಾಗಿ ಬಂದಿದ್ದರೇ? ಸಿದ್ದಪುರುಷರಾಗಿ 
ಬಂದಿದ್ದರೇ? ಸಿದ್ದಿಗಾಗಿ ಬಂದರೋ, ಸಿದ್ಧಪುರುಷರಾಗಿ ಬಂದರೋ 
ಎರಡೂ ಬಿಡಿಸಲಾರದ ಕಗ್ಗಂಟು. ಸಿದ್ಧಗಂಗೆಗೆ ಲಕ್ಕೂರಿನ ರುದ್ರಪ್ಪ 
ಅದೆಷ್ಟೋ ಸಲ ಬಂದಿದ್ದ. ತನ್ನೂರಿನಿಂದಲೇ ಪಶ್ಚಿಮ ದಿಗಂತದಲ್ಲಿ 
ಬೂದು ಬೂದು ಬಣ್ಣದಿಂದ ಕಾಣುವ ಸಿದ್ಧಗಂಗಾ ಬೆಟ್ಟವನ್ನು 
ಬಾಲ್ಯದಿಂದ ನೋಡಿ ಕೈಯೆತ್ತಿ ಮುಗಿಯುತ್ತಿದ್ದವನು. ಸಿದ್ಧಗಂಗಾ 
ಕ್ಷೇತ್ರವೆಂಬ ಸಮುದ್ರದ ಉಪ್ಪು, ಲಕ್ಕೂರಿನ ಬೆಟ್ಟದ ನೆಲ್ಲಿಕಾಯಿ 
ಅಡವಿಸ್ವಾಮಿಗಳವರ ದಿವ್ಯ ಶಿವಯೋಗಶಕ್ತಿಯ ಫಲವಾಗಿ ಎರಡೂ 
ಒಂದಾದವು. ಸಿದ್ಧಗಂಗೆಯ ಭಾಗ್ಯದ ಬಾಗಿಲು ತೆರೆಯಿತು. ಭಕ್ತರ 
ಭಕ್ತಿಜೀವನಕ್ಕೆ ಕಳೆಯೇರಿತು. ಮುಂದೆ ಕೆಲದಿನಗಳಲ್ಲಿ ರುದ್ರಪ್ಪ 
"ಉದ್ದಾನ ಸ್ವಾಮಿ' ಎಂಬ ನೂತನಾಭಿಧಾನದಿಂದ ಹರದನಹಳ್ಳಿ 
ಪೀಠಾಚಾರ್ಯರ ಪ್ರಾಚೀನ ತಪೋಭೂಮಿಯಾದ ಶ್ರೀ ಸಿದ್ಧಗಂಗಾಧಿ 
ಪತ್ಯವನ್ನು ವಹಿಸಿದನು. ಆಟವಿಸ್ವಾಮಿಗಳು ಕ್ರಿ.ಶ. ೧೯೦೧ರ 
ಕಾರ್ತಿಕ ಮಾಸದಲ್ಲಿ ಲಿಂಗೈಕ್ಯರಾದರು. ತೊಟ್ಟಲಕೆರೆಯಲ್ಲಿ ಅವರ 
ಸಮಾಧಿಯಾಯಿತು. 


ಉದ್ದಾನ ಶಿವಯೋಗಿಗಳು ತಮ್ಮ ನಂತರ ತಮ್ಮ ಪೀಠಕ್ಕಾಗಿ 
"ಶ್ರೀ ಮರುಳಾರಾಧ್ಯ'ರೆಂಬವರನ್ನು ಆರಿಸಿ ಕೊಂಡರು. ಆದರೆ 
ಅವರು ಆಕಾಲದಲ್ಲಿಯೇ ಲಿಂಗೈಕ್ಯರಾದರು. ಆಗ ಬೆಂಗಳೂರು 
ಸೆಂಟರ್‌ ಕಾಲೇಜಿನಲ್ಲಿ ಅಂತಿಮ ಬಿ.ಎ. ತರಗತಿಯಲ್ಲಿ ವ್ಯಾಸಂಗ 
ಮಾಡುತ್ತಿದ್ದ "ಶಿವಣ್ಣ' ಎಂಬ ಮಾಗಡಿ ತಾಲ್ಲೂಕು ವೀರಾಪುರ 
ಗ್ರಾಮದ ವಿದ್ಯಾರ್ಥಿಯನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ 
ಮಾಡಿಕೊಂಡರು. ೧೯೩೦ನೆ ಮಾರ್ಚ್‌ ೩ನೆಯ ದಿನಾಂಕದಂದು 
ಅವರಿಗೆ "ಶ್ರೀ ಶಿವಕುಮಾರಸ್ವಾಮಿಗಳು'' ಎಂದು ಹೆಸರಿತ್ತು 
ವಿಧ್ಯುಕ್ತವಾಗಿ ಎರಕಾಶ್ರಮ ನೀಡಿದರು. ಅವರಿಗೆ ಅನೇಕ ಬಗೆಯ 
ಅನುಭವವುಂಟಾಗುವಂತೆ ೧೧ ವರ್ಷಗಳ ಕಾಲ ತರಬೇತುಗೊಳಿಸಿ 
ತಾವು ಕ್ರಿ.ಶ. ೧೯೪೧ ರಲ್ಲಿಲಿಂಗದೊಳಗಾದರು. ಈ ಪರಂಪರೆಗೆ 
ಮಹಾಬೆಳಕುಂಟಾದಂತಾಯಿತು. 


ಸ 
ಸಿದ್ಧಗಂಗಾ 


@ ಮಾರ್ಚಿ ೨೦೦೨ 


SS ಾೌ್ರಾಾಾ್‌್ಮ ಸ ಐ೪ಅ೪ಅಟಿ್ಪತಅ್ಪಾಾಾಾ್‌್‌್ರ್ಪ್ಚಅತೂ್ರತತತ 


| 


೧ ಶ್ರೀಕ್ಷೇತ್ರ ಪರಂಪರೆ) ಸ 


ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳು 


೧೯೩೦. ರಿಂದ ಶ್ರೀಕ್ಷೇತ್ರದ ಅಭಿವೃದ್ಧಿಗೆ, ಸಾರ್ವಜನಿಕ 
ಸೇವೆಗೆ, ಬಸವಾದಿ ಪ್ರಮಥರುಗಳ ನಡೆನುಡಿಗಳ ಪಥದಲ್ಲಿ 
ಇಲ್ಲಿಯವರೆಗೆ ಅಂದರೆ ೬೫ ವರ್ಷಗಳ ವರೆಗೆ ಅಖಂಡ ಸೇವೆ 
ಸಲ್ಲಿಸಿ, ವಿಶ್ವದ ಗಮನವನ್ನು ಸೆಳೆದವರಾಗಿ ಕಂಗೊಳಿಸುತ್ತಿದ್ದಾರೆ. 
ಸಂನ್ಯಾಸಧರ್ಮ ಕ್ರಿಯಾಮುಖವಾದರೆ ಎಂಥಹ ಪವಾಡ ಸದೃಶ 
ಅದ್ಭುತಗಳು ಜರುಗುತ್ತವೆ ಎಂಬುದಕ್ಕೆ ಜ್ವಲಂತ 
ನಿದರ್ಶನರೆನಿಸಿದ್ದಾರೆ. ಇಂತಹ ಶಿವಯೋಗಪುಂಗವರಿಗೆ ತಮ್ಮ 
ಕೃತಜ್ಞತಾಪೂರ್ವಕ ಭಕ್ತಿಯನ್ನು ಸಲ್ಲಿಸುವ ಸತ್ನಂಕಲ್ಲದಿಂದ, 
ಭಕ್ತಾದಿಗಳು ವಜ್ರಮಹೋತ್ಪವವನ್ನು ಆಚರಿಸುವುದರ ಮೂಲಕ 
ಕೃತಾರ್ಥರೆನಿಸಿದ್ದಾರೆ. 


ಭಿಃ 
ವ 
ನ 


ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ತಮ್ಮ 
ಉತ್ಪರಾಧಿಕಾರಿಗಳನ್ನಾಗಿ ಅನೇಕ ವರ್ಷಗಳು ತಮ್ಮ ಸೇವೆಯಲ್ಲಿಯೇ 
ಇದ್ದಂತಹ ಚಿ. ವಿಶ್ವನಾಥ ಎಂಬ ವಟುವಿಗೆ ಶ್ರೀ ಸಿದ್ಧಲಿಂಗಸ್ವಾಮಿ 
ಗಳು ಎಂದು ಹೆಸರಿಸಿ, ತಮ್ಮ ಉತ್ತರಾಧಿಕಾರಿಯನ್ನಾಗಿ ದಿನಾಂಕ 
೩೦-೩-೧೯೮೮ ರಂದು ಮಾಡಿಕೊಂಡು, ಶ್ರೀಮಠದಲ್ಲಿ 
ಲಿಂಗಪೂಜೆ ಜಂಗಮ ದಾಸೋಹ ಕ್ರಿಯಾಮುಖದಿಂದ ಲೋಕ 
ಕ್ಷೇಮಕಾರಕ ತ್ರಿವಿಧ ಸೇವಾ ನಿರತರಾಗಿ ಕಾಲ ಕಳೆಯುತ್ತಿದ್ದಾರೆ. 


& 


5 ys 


ಕಿರಿಯ ಶ್ರೀಗಳು 


—_——————————————————————————————————————— 


ಭರತಖಂಡದ ಆರ್ಯ ಜನಾಂಗ ದೊಡ್ಡ ಸಾಧನೆಯನ್ನು ಮಾಡಿದೆ, ವಿಶಾಲವಾದ ಭಾವನೆಯನು 
ಕಾಣಿಕೆಯನ್ನೇ ಸಲ್ಲಿಸಿದೆ. ನಮ್ಮ ಪೂರ್ವಜನರು ಪ್ರತಿಭೆಗೆ ಹೆಸರಾದಂತವರು. ಈ ಪ್ರತಿಭೆಯ 
ಸುರಿಸಿದರೆ, ಉಳಿದ ತೊಂಬತ್ತೊಂಬತ್ತು ಭಾಗ ವ್ಯವಸಾಯದಿಂದ ಬರುವಂತಹುದು. ಇಂಥ 
ಶ್ರದ್ಧೆಯಿರಬೇಕು. ನಿದರ್ಶನಕ್ಕಾಗಿ ಕಾಡು ಹುಡುಗನಾದ ಏಕಲವುನು ಸ 


ಬೆಳೆಸಿಕೊಂಡಿದೆ. ವಿಶ್ವಕ್ಕೆ ಅನುಪಮ 
ಒಂದು ಭಾಗ ಸಹಜ ಸ್ಫೂರ್ತಿಯಿಂದ 
ವ್ಯವಸಾಯ ಮಾಡಲು ಆತುಲವಾದ 


ಷಾಯ ಕಾಚಾ ನಾ 
ಸಿದ್ಧಗಂಗಾ [5೮] 


ತತ್ತ, 


ಮಾರ್ಚಿ ೨೦೦೨ 


ಸ 
ಸಿದ್ಧಗಂಗಾ 


ವಿಸ್ಮಯಕ್ಕೆ ಮಣಿಹ 
೪ 


- ದೇಜಗೌ 
ಪ್ರಸಿದ್ಧ ಸಾಹಿತಿಗಳು ಹಾಗೂ 
ವಿಶ್ರಾಂತ ಕುಲಪತಿಗಳು, ಮೈಸೂರು. 


ಸಿದ್ಧಗಂಗಾ ಕ್ಷೇತ್ರ ಜಾಗತಿಕ ಧಾರ್ಮಿಕ ಮತ್ತುಸಾಂಸ್ಕೃತಿಕ ಭೂಪಟದಲ್ಲಿಮತ್ತು 
ಇತಿಹಾಸದಲ್ಲಿ ಪ್ರೋಜ್ವಲ ಸ್ಥಾನವನ್ನು ಪಡೆಯವ ಗುಣ ಸಾಮರ್ಥ್ಯವನ್ನು ಪಡೆದು 
ಕೊಂಡಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ನಿಷ್ಠಳಂಕವೂ ದೋಷದೂರವೂ 
ತೀಕ್ಷ್ಣವೂ ಆದ ನೇತ್ರಗಳಿಗೆ ಅದು ಇಪ್ಪತ್ತನೆಯ ಶತಮಾನದ ಕಲ್ಯಾಣದಂತೆ ತೋರ 
ದಿರದು. ಪ್ರಾಚೀನ ಹಾಗೂ ಆರ್ವಾಚೀನ ತಪಸ್ವಿಗಳ ತಪಃಫಲವೇ ಘನೀಭೂತ 
ಗೊಂಡು, ಹೆಬ್ಬಂಡೆಗಳ ರೂಪದಲ್ಲಿ ನಿತ್ಯಯಾತ್ರಾರ್ಥಿಗಳನ್ನು ಸದಾ ಹರಿಸುವಂತೆ, 
ಲೌಕಿಕ ಕ್ಷೇಮಕ್ಕಾಗಿ ತಪಗೈಯುತ್ತಿರುವಂತೆ ಭಾಸವಾಗುತ್ತದೆ. ಲೋಕಕಲ್ಯಾಣಾರ್ಥವಾಗಿ 
ನಿತ್ಯವೂ ಆಕಾಶಮಾರ್ಗದಲ್ಲಿ ಸಂಚರಿಸುವ ವಿಶ್ವಶಕ್ತಗಳಿಗೆ ಆ ಪರ್ವತ: ಶಿಖಲ 
ನಿಲ್ದಾಣವಾಗಿರಬೇಕೆಂಬ ನಂಬುಗೆಯನ್ನು ಭಕ್ತರ ಮನಸ್ಸಿನಲ್ಲಿ ಮೂಡಿಸುವಂತಿದೆ. 
ಅನೇಕ ನಕ್ಷತ್ರ ಪುಂಜಗಳಿಗಂತು ಅದೇ ವಿಶ್ರಮಸ್ಥಾನ. 

ಸಕಲ ನದಿಗಳ ನೀರು ಒಂದು ಕಡೆ ಹರಿದು ಸಾಗರವಾಗುತ್ತದೆ. ವಿಭೂತಿತ್ವ 
ವಿಶೇಷ ಪ್ರಮಾಣದಲ್ಲಿ ಒಂದೆ ಕಡೆ ಸಂಗ್ರಹಗೊಂಡಾಗ ಐರಾವತವಾಗುತ್ತದೆ. ರವಿ 
ಯಾಗುತ್ತಾನೆ, ಗೊಮ್ಮಟೇಶ್ವರನಾಗುತ್ತಾನೆ, ಮಹಾತ್ಮನಾಗುತ್ತಾನೆ, ಅವತಾರಪುರುಷ 
ನಾಗುತ್ತಾನೆ. ಅಂತೆಯೇ ಭಕ್ತರ ಭಕಿವಾಹಿನಿಗಳು ಒಂದೆಡೆ ಕೊಳಗೊಂಡಾಗ, ತಪಸ್ವಿಗಳ 
ತಪಸ್ಸಿನಿಂದ ವಿಭೂತಿತ್ವ ವಿಶೇಷ ಪ್ರಮಾಣದಲ್ಲಿ ಒಂದೇ ಸ್ಥಲದಲ್ಲಿರಾಶಿಗೊಂಡಾಗ 
ಆ ಪ್ರದೇಶ ತೀರ್ಥಸ್ಥಳವಾಗುತ್ತದೆ. ಯಾವ ವ್ಯಕ್ತಿಯ ಮುಂದೆ ನಿಂತಾಗ ಭಾವಕಂಪನ 
ಅಲೆಯಲೆಯಾಗಿ ಉಕ್ಕುವುದೊ ಅವನೇ ಮಹಾತೃ; ಯಾವ ಸ್ಥಳವನ್ನು ಪ್ರವೇಶಿಸಿದಾಗ 
ಇಡೀ ದೇಹದಲ್ಲಿ ಭಾವಸಂಚಾರವಾಗಿ ಮೈನವಿರೇಳುವುದೊ ಅದೇ ತೀರ್ಥಕ್ಷೇತ್ರ, 
ಅದೇ ಪಾಪನಿವಾರಕ ಕಾಶಿ ಕೈಲಾಸ ರಾಮೇಶ್ವರವಾಗುತ್ತದೆ. 

ಮೊದಲೇ ಸಿದ್ದರಾಮೇಶ್ವರ, ರೇವಣಸಿದ್ದ ಗೋಸಲ ಸಿದ್ದೇಶ್ವರ, ತೋಂಟದ 
ಸಿದ್ಧಲಿಂಗಯತಿಗಳೇ ಮೊದಲಾದ ಮಹಾಮಹಿಮರ ಸಿದ್ದರ ತಪಸ್ಸಿನಿಂದ, ಎಭೂತಿತ್ವ 
ದಿಂದ ಪವಿತ್ರವಾಗಿದ್ದ ಸಿದ್ಧಗಂಗೆ ನಿರಂಜನಮೂರ್ತಿಯಾದ ಶ್ರೀ ಶಿವಕುಮಾರ 
ಸ್ವಾಮಿಗಳ ಕಠೋರ ತಪಸ್ಸಿನಿಂದ, ವಿಶಿಷ್ಠ ವರಿಷ್ಠ ಬಹುಮುಖ ಸಾಧನೆಗಳಿಂದ 
ಪವಿತ್ರಮವಾಗಿರುವುದಂತು ಸತ್ಯ. ದಾಕ್ಷಿಣ್ಯದೂರರೂ ನ್ಯಾಯನಿಷ್ಠುರರೂ ಆದ 
ಶಿವರಾಮ ಕಾರಂತರು ಸಿದ್ಧಗಂಗೆಯ ಪರಿಸರವನ್ನು ಸ್ವಾಮಿಗಳ ಕಾರ್ಯಸಿದ್ಧಿಯನ್ನು 
ಕಂಡು "ನಾನು ಕಂಡೊಂದು ಬೆರಗು' ಎಂದು ನುಡಿದದ್ದೇ ಆ ಸ್ಥಳ ಮಹಿಮೆಗೆ 
ಸಾಕ್ಷಿಯಾಗಿದೆ. ಹನ್ನೆರಡನೆಯ ಶತಮಾನದ ಬಸವೇಶ್ವರಾದಿ ಶರಣರು ರೂಪಿಸಿ, 
ಪ್ರಯೋಗಿಸಿ, ಬದುಕಿದ ಕಾಯಕ ದಾಸೋಹ ಸಿದ್ಧಾಂತಗಳನ್ನು ಎಂಟುನೂರು 
ವರ್ಷಗಳ ನಂತರ ಪುನರ್ನವೀಕರಿಸಿ, ಅನುಷ್ಠಾನಗೈದು ತಮ್ಮ ತಪಃ ಪಲವನ್ನೆಲ್ಲ 
ಧಾರೆಯೆರೆದು, ಪೊರ್ಣಗೊಳಿಸಿದ ಕಾರಣಕ್ಕಾಗಿ, ಶ್ರೀಗಳು ಶರಣ ಪರಂಪರೆಯಲ್ಲಿ 
ಧ್ರುವನಕೃತ್ರವಾಗಿ ರಾರಾಜಿಸುತ್ತಾರೆ; ಅವರ ತಪೋಭೂಮಿ' ಭವಸಾಗರ ತಾರಕ 
ನಾವೆಯಾಗುತ್ತದೆ. ಮೊತ್ತ ಮೊದಲಿಗೆ ಸ್ವರ್ಗನರಕ, ಧರ್ಮದೇವರು, 


[೧] ಮಾರ್ಚಿ ೨೦೦೨ 


TEES AN 


1 ಚಚ 


sk (ನಾನ್‌) as 


ವೇದಪುರಾಣಾಗಮ, ಸ್ಪಾ ಸ್ವಾತಂತ್ರ 1 ಸಮಾನತೆಗಳಿಗೆ, ಶ್ರೀಜ್ಞಾನಗಳಿಗೆ 
ಹೊಸ ಅರ್ಥವನ್ನು ಬ ಶರಣರು ಕಲ್ಪಿಸಿ, ಪ್ರಯೋಗ 
ಪೂರ್ವಕವಾಗಿ « ಅವುಗಳನ್ನು ರುಜುವಾತುಗಳೊಳಿಸಿದರಷ್ಟೆ ಅವು 
ಗಳನ್ನು ಸಂಪೂರ್ಣವಾಗಿ ಮಾನ್ಯಮಾಡಿ, ತಮ್ಮ ಜೀವನದಲ್ಲಳವಡಿಸಿ 
ಕೊಂಡದ್ದಲ್ಲದೆ, ಅವುಗಳಿಗೆ ಸಾಕಷ್ಟುಪ್ರ ಚಾರ ನೀಡಿದ ಕೀರ್ತಿಯೂ 
ಅವರಿಗೆ ಸಲ್ಲಬೇಕು. ಆದರೆ ಪುರೋಹಿತ ಸ ಸಂಸ್ಕೃತಿಯ ವಿಷಯದಲ್ಲಿ 
ಅಂದಿನ ಮತ್ತು ಇಂದಿನ ಶರಣರ ನಡುವೆ ಅಗಾಧ ಕಂದಕವಿದೆ. 
ಯೆಂಬುದನ್ನು ಮರೆಯುವಂತಿಲ್ಲ. 


ಕಾಯಕ ದಾಸೋಹ ಸಿದ್ಧಾಂತಗಳ ಮೂಲಕ ಸಾಮಾಜಿ 


ಕಾರ್ಥಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಕ್ರಾಂತಿಗಳನ್ನು ಸಾಧಿಸಲು ಪ್ರಯತ್ನಿ 


ಸಿದ್ದೇ ಶ್ರೀಗಳ ಹೆಗ್ಗಳಿಕೆ. ಅವು ದಂತಗೋಪುರದ, ಮೇಜುಗಾರಿಕೆ 
ಮಾತುಗಾರಿಕೆಯ, ಕೇವಲ ತರ್ಕಸೀಮಿತವಾದ ಮೌಲ್ಯಗಳಲ್ಲ; 
ಜೀವಂತವೂ ಕ್ರಿಯಾಶೀಲವೂ ಚೈತನ್ಯ ದಾಯಿಯೂ ಆದ ತತ್ತ್ವ 

ಗಳೆಂದು ಕೆ ಪ್ರಯೋಗದ ಸಕ ತೋರಿಸಿಕೊಟ್ಟಿದ್ದಾರೆ. 
ವ್ಯಕ್ತಿ ಸಮಾಜ ದೇಶಕಲ್ಯಾ ಣಗಳನ್ನು, ಐಹಿಕ ಪಾರಮಾರ್ಥಿಕ 
ಟ್ರ ಿದಯಗಳನ್ನು ಏಕಕಾಲದಲ್ಲಿ ಸ ಸಾಧಿಸಬಹುದಾದ ಪರ್ಯಾಯ 
ರಹಿತ ದಿವ್ಯ ಸಾಧನಗಳವು. ಕಾಯಕವ್ರತವನ್ನು ಕೈಗೊಂಡನಂತರ 
ಅವರ ತಪಶ್ಯಕ್ತಿಯೆ ಪರೀಕ್ಷೆಗೀಡಾಗುತ್ತದೆ; ಆ ವ್ರತದ ಪೂರೈಕೆಗಾಗಿ 
ಅವರು ನಾನಾ ವಿಘ್ನ ಭಗ್ಗತೆಗಳನ್ನು ಎದುರಿಸಬೇಕಾಗುತ್ತದೆ. 

ಮನಶುದ್ವವಿಲ್ಲದವರಿಗೆ ದ್ರಷ್ಠದ ಬಡತನವಲ್ಲದೆ 

ಚಿತ್ರ ಪದದಲ್ಲಿ ಕಾಯಕವ ಮಾಡುವಲ್ಲಿ 

ಸದ್‌ಭಕ್ತಂಗೆ ಎತ್ತನೋಡಿದಡತ್ತ 

ಲಕ್ಷಿ ಕ್ಲೈ ತಾನಾಗಿಪುಳು 


ಎಂಬ ಆಯ್ದಕ್ಕಿ ಲಕ್ಕಮ್ಮನ ಮಾತಿನ ಸತ್ಯವನ್ನು ಸ್ವಾಮಿಗಳು ತಮ್ಮ 
ಬದುಕಿನಲ್ಲಿ ಕಾಣುತ್ತಾರೆ. ಜಾಸು ಶತಲ್ಲ ಸದಿ 
ಗುಂಡುಗಳಂತೆ ಅಪ ಪ್ಪಳಿಸಿದ ವಿಘಗಳೆಲ್ಲ ಜತ ಮಣಿಹಾರ 
ಗಳಾಗುತ್ತವೆ. ಅಗ್ನಿ ಗ ಪರೀಕ್ಷೆಯಲ್ಲಿ ಗೆದ್ದ ಅವರು ಪವಾ ಪುರುಷರಂತೆ 
ತೊಳಗಿ ಬೆಳಗಿ, ಭುವನಸ್ತುತ್ತರಾಗುತ್ತಾರೆ. 


ತಮ್ಮತಖಿಗಾಗಿ: ಪಶ್ಚಾಶ್ರಾಪಪಡುವ, ಉಪವಾಸ ಮಾಡುವ, 
ಸ್ವಶಿಕ್ಷಗೊಳಪಡುವ ಮ ಹನೀಯರು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಾರೆ. 
ಆದರೆ ತಮ್ಮ ಸಂಸ್ಥೆಯ ಜನ ತಪ್ಪುಮಾಡಿದಾಗ ತಾವೇ ಸ್ವಯಂ 
ನಿರ್ಧಾರದ ಶಿಕ್ಷೆಯನುಭವಿಸುವ ಜನ ವಿರಳ. ಇತಿಹಾಸ ಕಂಡ 
ಅಂಥ ಜನರಲ್ಲಿ. ಮಹಾತ್ಮಗಾಂಧಿ ಒಬ್ಬರು. ಮಠದ ವಿದ್ಯಾರ್ಥಿ 
ಗಳಾಗಬಹುದು. ಶಿಷ್ಯರಾಗಬಹುದು, ಅವರು ತಪು ಪ್ರಮಾಡಿದ್ದಾದರೆ, 
ಸ್ನಾನಪೂಜೆ ಧ್ಯಾನಾದಿ ದೈನಂದಿನ ಕ್ರಿಯೆಗಳು ತಪ್ಪದೆ ನಡೆದರೂ 
ಎರಡು ಮೂರು ದಿನ ಪ ಪ ಶ್ರಸಾದ ಸ್ವೀಕರಿಸುವುದಿಲ್ಲ. ಉಪವಾಸ 
ಕಾರಣವನ್ನು ಯಾರಿಗೂ ತಿಳಿಸುವುದಿಲ್ಲ 


ಸಮಯಪ್ರ: ಜ್ಲೈಯಲ್ಲಿಸ್ವಾಮಿಗಳು ಸೂರ್ಯಚಂದ್ರರೊಡನೆ 
ಯಾದರೂ ಸ ಸ್ಪರ್ಧಿಸಿಯಾರು. ಶ್ರೀಗಳ ದಿನಚರಿಗನುಗುಣವಾಗಿ ಆ 
ಗ್ರಹಗಳು ತಮ್ಮ ಸಂಚಾರಕ್ರಮನ ವನ್ನು ನೇ €ರ್ಪಡಿಸಿಕೊಳ್ಳುತ್ತಾರೆಂದು 
ತೋರುತ್ತದೆ. ಗಾಂಧಿಯೋತ್ತರ ಯುಗದ ನಾಯಕರಿಗೆ 
ಸಮಯಪ್ರಜ್ಞೆಯೇ ಇಲ್ಲ. ಮಾನವಗಂಟೆಗಳ ಪೋಲುಗಾರಿಗೆ 
ಘೋರ ಅಪರಾಧ, ಧರ್ಮದ್ರೋಹ, ಸಾಮಾಜಿಕ ಪಾಪ 
ವೆಂದವರು ಅರಿಯದಿರುವುದು ದುರ್ದೈವ. ಯಾವುದೇ ಒಂದು 
ಸಭೆ ನಡೆಯುತ್ತದೆಂದು ಬಗೆಯೋಣ. 1 ಸಾವಿರದ ಇನ್ನೂರು 
ಮಂದಿ ಸಭೆಯಲ್ಲಿ ನೆರೆದಿದ್ದಾರೆ. ರಾಜಕೀಯ ನಾಯಕನ ಸವಾರಿ 
ಚಿತೆಸಲೆಂದು ಕಾಯುತ್ತಾರೆ. ನಾಯಕ ಎರಡು ಗಂಟಿ ತಡವಾಗಿ 
ಬರುತಾನೆ. ಅಂದ ಮೇಲೆ ನಾಯಕ ಎರಡು ಸಾವಿರದ ನ ನಾನೂರು 
ಗಂಟೆ, ಅಂದೆರ ಇಪ ಪ್ಲತ್ತು ದಿನ ಪೋಲುಮಾಡಿದ್ದಾನೆ ನೆಂದೇ 
ಹೇಳಬೇಕು. ಈ ಲೆಕ್ಕವನ್ನರಯದವ ನಾಯಕನಾಗಲರ್ಹನಲ್ಲ. 
ತನಗಾಗಿ ಚಿತ್ರಗುಪ್ಪರು ಕಾಯುವುದಿಲ್ಲವೆಂಬುದನ್ನು ಅವನು ಅರಿತರೆ 
ಮೇಲು. ಗೊತ್ತಾದ; ಸವಾಯಕ್ಕೆ ಐದು ನಿಮಿಷ nN 
ಫಾ ಸಭಾಂಗಣವನ್ನು 4 ಯಾರು ಬರಲಿ, ವೇದಿಕೆಯೇರಿ 

ಮಗ್ಗರಾಗುತ್ತಾರೆ. ಎಷ್ಟೇ ಕಾರ್ಯಕ ಕ್ರಮಗಳಿದ್ದರೂ, ಒಂದು 
Fk ಏರುಷೇರಾಗದೆ ಅವು ನಡೆಯಬೇಕು. ಅವರು 
ಮಾಡುವ ಕೆಲಸದ ಅಚ್ಚುಕಟ್ಟಂತು ಅವರಿಗೆ ಮಾತ್ರ ಸಾಧ್ಯ. 
ಅವರಿಂದ ಕಲಿಯಬೇಕಾದ ಪಾಠವನ್ನಲ್ಲ ಅವರ ದಿನಚರಿಯಿಂದಲೆ 
ಕಲಿಯಬಹುದೆಂಬುದು ಅವರ ಹತ್ತಿರದವರ ಅಭಿಪ್ರಾಯ. 


"ಸಿದ್ಧಗಂಗಾಶ್ರೀ' ಸಂಪಾದಕ ಸಮಿತಿಯ ಅಧ್ಯಕ್ಷರಾದ 
ಕವೀಂದ್ರ ಡಾ. ಸಿದ್ಧಯ್ಯ ಪುರಾಣಿಕರು ಸ ಸಂಪಾದಕೀಯವನ್ನು 
ಬರೆಯುತ್ತ “ವೂ 


ಸರ್ವಾಂಗ ಲಿಂಗಿಯಲ್ಲಿ ಯಾವುದನ್ನು 
ಮೆಚ್ಚುವುಡಂದು ದಿಗ್ಬ ೨ಮೆಯಾಗುತ್ತದೆ'' ಎಂದು ನುಡಿದು 
ಸುಮಾರು ಇಪ್ಪತ್ತಾರು ಪ್ರಶ್ನೆಗಳನ್ನು ತಮ್ಮಷ್ಟಕ್ಕೆ 


ತಾವೇ 
ಹಾಕಿಕೊಂಡರೂ ಮುಗಿಯವುದಿಲ್ಲ. ಆ ಪ್ರ ಕೈಗಳಲ್ಲಿಯೇ 
ತ as ನಿಜ, ದೊಡ್ಡವರ 


ಪುರಾಣಿಕರು ಶಿ ್ರ್ರೀಗಳವರ 
ಕಾ pen 1 
ಸೂರ್ಯನ ಅಗಾಧವಾದ, 
ಎಲ್ಲ ಅಂಶಗಳನ್ನು ಗುರುತಿಸಿ, 


Boy ದೀಪ ಒದದಿದ್ದಾ (ಆ 
ತೋರುವ ಈ ಅಧ್ಯಾತ್ಮ 

ಅವರ್ಣನೀಯವಾದ ವೃತದ 
ಅವುಗಳ ಒಟು ಬೆಲೆಯನ್ನು ~ 


ಲ್ಲವರಾರು? ದ್ರ 
i CN) 


ಧ್ರ ಮಾರ್ಚಿ ೨೦೦೨ 


ದಾ 


ಜಾತ್ರೆಗಳು ಮತ್ತು ಭಾವೃಕ್ಕತೆ 


- ವಿದ್ಯಾವಾಚಸ್ಪತಿ ಕವಿತಾ ಕೃಷ್ಣ 
ಲ ಲಣ 
ಕ್ಯಾತಸಂದ್ರ 


ಭಾರತದಲ್ಲಿ ವಿಪುಲವಾದ ಭೂಸಂಪತ್ತಿದೆ. ವಾಯು ಸಂಪತ್ತಿದೆ. 
ಖನಿಜ ಸಂಪತ್ತಿದೆ. ವನ ಸಂಪತ್ತಿದೆ. ಅಧಿಕವಾಗಿ ಜನಸಂಪತ್ತಿದೆ. 
ಸರ್ವ ಸಂಪನ್ನವಾದ ರಾಷ್ಟ್ರ ದಲ್ಲಿ ಎಲ್ಲಾ ಸಂಪತ್ತೂಗಳೂ ಇದ್ದು, 
ದೇಶಮಾತ್ರ ಮಾತ್ರ ಬಡತನದಲ್ಲಿದೆ. ಇದಕ್ಕೆ ಕಾರಣ : ಈ 


ಭವ್ಯವಾದ ರಾಷ್ಟ್ರದಲ್ಲಿ ಾವೈಕ್ಕತೆಯ ಕೊರತೆ ನ ಆಗಿದೆ. 
ಭಾರತ ಹಳ್ಳಿಗಳ ದೇಶ, ಇಲ್ಲಿ ವ್ಯವ ವಸಾಯವೇ ಪ್ರಧಾನ, 


ಹಿಮದಗಡಿಯಿಂದ ಕಡಲತಡಿಯನಕ ಸವಿಸ್ತಾರವಾದ ರಾಷ್ಟ್ರದಲ್ಲಿ 


ಹಲವಾರು ಧರ್ಮಗಳು ಬೀಡುಬಿಟ್ಟಿದೆ. ಸಾವಿರಾರು ಜಾತಿಗಳು 
ಅಸ್ತಿತ್ವ ಸ್ಥಾಪಿಸಿವೆ. ಹಲವು ಸಂಸ್ಕೃತಿಗಳು, ನೂರಾರು ಉಪಸಂಸ್ಕೃತಿ 


ಗಳು ಇಲ್ಲಿವೆ. ವಿವಿಧ ಜನರಿದ್ದಾರೆ. ಭಾರತ ನಿಜಕ್ಕೂ ಒಂದು ಪುಟ್ಟ 


ಪ್ರಪಂಚವೇ ಆಗಿದೆ. ಇದು ಭಾರತದ ಹೆಗ್ಗಳಿಕೆ ವಿಚಾರವಾದರೆ, 
ಭಾವೈಕ್ಯತೆ ಕೊರತೆ ಇರುವುದು ವಿಷಾದನೀಯ ಸಂಗತಿಯಾಗಿದೆ. 

ಭಾವೈಕ್ಯತೆಯ ಕೊರತೆಯನ್ನು ನೀಗುವಲ್ಲಿ ಜಾತ್ರೆಗಳು 
ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀರಿವೆ. ವಿವಿಧ 
ಧರ್ಮಗಳ; ವಿವಿಧ ಜನರ, 
ಸಂಮಿಲನಗೊಳಿಸು 
ಒಗ್ಗೂಡಿಸುವ 
ಬಿತ್ತುವಲ್ಲಿ ಸಫಲವಾಗಿವೆ. ಆರ್ಥಿಕ ಕೊಳ್‌ಕೊಡುಗೆ ಮಾತ್ರ 


ನಡೆಸಿಲ್ಲ. ಭಾವನೆಗಳ ಕೊಳ್‌ಕೊಡುಗೆ ಸಹ. ನಡೆಸಿವೆ. ಭಕ್ತಿ 


ಪ್ರವಾಹದಲ್ಲಿ ಮೈಮನ ಮಡಿಮಾಡಿಸಿ, ನಿರ್ಮಲ ಅಂತಃಕರಣ 
ಮೂಡಿಸಿ, ಮಾನವೀಯತೆಯ ಉದಯರವಿ ಹೊಂಗಿರಣವನ್ನು 
ಚೆಲ್ಲುವಲ್ಲಿ ಅದ್ವಿತೀಯ ಸಾಧನೆ ಮಾಡಿವೆ. ಜಾತ್ರೆಗಳು ಮಾನ! ವರನ್ನು 
ದೇವರನ್ನಾಗಿಸುವ, ನರರನ್ನು ಸುರರನ್ನಾಗಿಸುವ, ವಿಶ್ವ ಮಾನವ. 
ತತ್ವ ವನ್ನು ಎತ್ತಿ ಹಿಡಿಯುವ ಅರ್ಥಪೂಣಣ ಕಾರ್ಯಮಾಡಿವೆ. 


ಜಾತ್ರೆಗಳ ಪರಿಕಲ್ಪನೆ ಮೂಡಿದ್ದು ಭಾರತೀಯ 
ಯಹಿಜೀವನ! ದ ಸಂಸ್ಕ ತಿಯ ಸಾಕಾರವಾದ ಯೋಗಿವರ್ಯರ 


ಮನದಲ್ಲಿ ಅದು ಅರಳಿ ವಿಕಸಿತಗೊಂಡು ಪರಿಮಳ ಚೆಲ್ಲಿದ್ದು 


ಪುಣ್ಯಕ್ಷೇತ್ರಗಳಲ್ಲಿ ಅದೂ ಸೃಷ್ಟಿಕರ್ತನಾದ - ಲೋಕಶಕನಾದ 

ರಬ ಲ 35 

ದೇವರ ಹೆಸರಲ್ಲಿ! ಸಾಮಾನ್ಯ ಜಾತ್ರೆಯನ್ನು ಪರಮಪಾವನ 

ಯಾತ್ರೆಯಾಗಿಸುವಲ್ಲಿ ಹಲವು ಸಂತರ - ಗುರುಶ್ರೀಗಳ - 

ಮಹಾತ್ಮರ ಸಾಧನೆಯ ಶಕ್ತಿಯಿದೆ. ತ್ರಿಕರಣ ಪೂರ್ವಕ ಸಮರ್ಪಣ 
[2 5 ಪ್ರಾ 


ವಿವಿಧ ಜಾತಿಗಳನ್ನು 
ವಲ್ಲಿ ಯಶಸ್ಸು ಸಾಧಿಸಿವೆ. ಮನ-ಮನಗಳನ್ನು 
ಸುವರ್ಣಸೇತುವಾಗಿದೆ. ಭಾವೈಕ್ಯತೆಯ ಬೀಜವನ್ನು 


ಭಾವವಿದೆ. ಅಪೂರ್ವವಾದ ಈ ಮಾನವ ಜನ್ನವನ್ನು ಉದ್ದಾರ 
ಮಾಡುವ, ಸಾರ್ಥಕ ಮಾಡುವ ಮಹೋದ್ದೇಶವಿದೆ. 
ಹಿನ್ನೆಲೆ 

ಪ್ರಾಚೀನಕಾಲದಿಂದಲೂ ಈ ರಾಷ್ಟ್ರವನ್ನು ಅನೇಕ ಪೀಡೆಗಳು 
ಕಾಡುತ್ತಿವೆ. ಜಾತೀಯತೆ, ಅಸ್ಪಷ್ಟತೆ, ಮೂಢನಂಬಿಕೆ, ಮಡಿವಂತಿಕೆ, 
ಕಂದಾಚಾರ, ಅನಾಚಾರ, ಅನೈತಿಕತೆ, ಜಾತಿ-ಕುಲ-ಗೋತ್ರಗಳ 
ಕೀಳರಿಮೆ, ಮೇಲರಿಮೆಗಳೇ ಕಾಡುವ ಪೀಡೆಗಳಾಗಿವೆ. ಇವು 
ಸಮಾಜವನ್ನು ಅಭದ್ರಗೊಳಿಸಿವೆ. ಭಾವೈಕ್ಯತೆಗೆ ಮಾರಕವಾಗಿವೆ. 
ಇದನ್ನು ಮನಗಂಡ ಕೆಲ ಮಠಾಧೀಶರು, ಸಮಾಜ ಸುಧಾರಕರು, 
ಗುರುವರ್ಯರು ಈ ಸಮಾಜ ಪೀಡೆಗಳನ್ನುನಿರ್ನಾಮ ಮಾಡಲು 
ಬಯಸಿದರು. ಮಾನವ ಮಾನವರ ನಡುವಿನ ಅಡ್ಡಗೋಡೆಗಳನ್ನು 
ಕಿತ್ತೆಸೆಯಲು ನಿರ್ಧರಿಸಿದರು. ಅವರ ಸಂಕಲ್ಪದ ಮೊದಲ ಫಲವಾಗಿ 
ಈ ಚಾತ್ರೆಗಳು ಆರಂಭಗೊಂಡವು. 

ವರ್ಷಕ್ಕೆ ಒಮ್ಮೆಯಾದರು. ಜನ ಒಗ್ಗೂಡಬೇಕು. 
ಜಾತಿ-ಕುಲ-ಗೋತ್ರಗಳನ್ನು ಮರೆಯಬೇಕು. ಮಡಿ-ಮೈಲಿಗೆ, 
ಬಡವ-ಬಲ್ಲಿದ, ಮೇಲು-ಕೀಳು ಮುಂತಾದ ಭಾವನೆಗಳನ್ನು 
ಬಿಡಬೇಕು. ಭಕ್ತಿಗಂಗೆಯಲ್ಲಿ ಮಿಂದು. ಮಡಿಯಾಗಬೇಕು. 
ಪುಣ್ಯಕ್ಷೇತ್ರದ ಹಿರಿಮೆ ಇರಿಸಿಕೊಂಡು ಭಕ್ತರಾಗಿ ಬರಬೇಕು. 
ಜಾತ್ರೆಯಲ್ಲಿ ಎಲ್ಲರೊಡಗೂಡಿ ಬೆರೆಯಬೇಕು: ಅಲ್ಲಿನ 
ಧಾರ್ಮಿಕ-ಸಾಮಾಜಿಕ-ಕೈತಿಕ ತ್ರಿವೇಣಿ ಸಂಗಮದಲ್ಲಿ 
ಸ್ಪಂದಿಸಬೇಕು. ಕತ್ತಲಿನಿಂದ ಬೆಳಕಿನತ್ತ ನಡೆಯುವಂತಾಗಬೇಕು. 
ಮಾನವತ್ವದಿಂದ ದೇವತ್ವದ ಕಡೆಗೆ ನಡೆಯುವಂತಾಗಬೇಕು. 
ಎಂದೂ ಆ ಹಿರಿಯ ಹೃದಯಗಳು ನಿರ್ಧರಿಸಿದವು. ತತ್ನಲವಾಗಿ 
ಜಾತ್ರೆಗಳು ಆರಂಭವಾದವು. 
ದನಗಳ ಜಾತ್ರೆ 

ಚಾತ್ರೆಗಳು ಕಾಯಕ ತತ್ವ ಪ್ರತಿಪಾದನೆಗೆ ಮುಂದಾದವು. ಈ 
ದೇಶ ವ್ಯವಸಾಯ ಪ್ರಧಾನವಾದ ದೇಶ. ಆರಂಭ ಮಾಡಲು 
ಎತ್ತುಗಳ ಪಾತ್ರ ಬಹು ಪ್ರಾಮುಖ್ಯವಾಗಿತ್ತು ಶ್ರಮದ 
ದುಡಿಮೆಯಿಂದ ಅನ್ನಗಳಿಸುವ ಕ ಕಾಲದಲ್ಲಿ, ಎತ್ತುಗಳು ರೈತರ ಪಾಲಿಗೆ 

ಅವು ಕೇವಲ ಎತ್ತುಗಳಾಗಿರಲಿಲ್ಲ ಸಾ ಸಾಕ್ಷಾತ್‌ ಬಸವಣ್ಣಗಳಾಗಿದ್ದವು. 

ಪೂಜಾರ್ಹವಾಗಿದ್ದವು. ಮರಿ ದೇವರುಗಳಾಗಿದ್ದವು. 


ಸಿದ್ಧಗಂಗಾ ಲಿ 


ಮಾರ್ಚಿ ೨೦೦೨ 


EET TT NTT PRT ETT TTT TO TTT 


ಜಾತ್ರೆಯ ಒಂದು ರಮೃನೋವ 


ದೇವರಿಗೆ ಸಲ್ಲುವ ಎಲ್ಲಾಗೌರವಗಳೂ ಸಲ್ಲುತ್ತಿದ್ದವು. ಬೇಸಾಯಕ್ಕೆ 
ಅತ್ಯಗತ್ಯವಾದ ಎತ್ತುಗಳನ್ನು ವಿನಿಯಮ ಮಾಡಲು, ಜೊತೆ 
ತ ಎತ್ತಿನ ಜಾತ್ರೆ ಗಳನ್ನು ಆರಂಭಿಸಿದರು. ಹಳ್ಳಿಗರು ಎತ್ತುಗಳ 
ಮೈತೊಳೆದು. as ಬಂಡಿಗೆ ಹೂಡಿ, ಹುಲ್ಲು — 
ಸೊಪ್ಪಸಹಿತ ಬಂದು ಜಾತ್ರೆಯಲ್ಲಿಎಂಟಾನೆಂಟು ದಿನಗಳ ಕಾಲ 
ಬೀಡುಬಿಡುತ್ತಿದ್ದರು. ಎತ್ತುಗಳ ವ್ಯಾಪಾರ ನಡೆಸುತ್ತಿದ್ದರು. 
ಇದೊಂದು ರೀತಿ ರೈತರ ಮೇಳವಾಗಿತ್ತು, ಒಂಟಿ ಎತ್ತುಗಳಿಗೆ ಅದೇ 
ರೀತಿಯ ಮತ್ತೊಂದು ಎತ್ತು ಹೊಂಚಿ ಜೋಡಿಹಾಕುವ ಜಾಣ್ಮೆ 
ಮೆಚ್ಚುವಂತದ್ದು. ಜೋಡಿ "ಎತ್ತುಗಳು ಅವಳಿ- ಜವಳಿಗಳಂತೆ. 
ಕಾಣುತ್ತಿದ್ದವು. ರೈತನ ಈ ಕುಶಲತೆ: ತಲೆದೂಗುವಂತದ್ದು. 
ಜನಗಳ ಜಾತ್ರೆ 
ದನಗಳ ಜಾತ್ರೆ ನಡೆಸಿದರೆ ಜನಗಳು ತಾನಾಗಿಯೇ ಬಂದು 
ಸಮಾವೇಶಗೊಳ್ಳುವುದು ಸಹಜ. ಕೆಲವು ಗಿರಿ-ಮರ್ಗಗಳಂತ ಪ ಪುಣ್ಯ 
ಪ್ರದೇಶಗಳಲ್ಲಿ ಈ ದನಗಳ ಜಾತ್ರೆ ನಡೆಸುವುದು ಕಠಿಣ 
ತರವಾಗಿತ್ತು. ವಾತಾವರಣ ಅಲ್ಲಿಪ್ರತಿ 22೭1೭ ೫1 
ಅಲ್ಲಿ ಕೇವಲ ಜನಗಳ ಜಾತ್ರೆ ನಡೆಸುವ ಪದ್ಧತಿ ಜಾರಿಗೆ ಬಂತು. 
ಜಾತ್ರೆ, ಒಂದು ಧಾರ್ಮಿಕ ಚೌಕಟ್ಟನಲ್ಲಿ ನಡೆಯು 
ತಪದ. ಆರಂಭದ ದಿನದಿಂದ ಕೊನೆಯದಿನ ತನಕ ಸ್ಥಳೀಯ 
ಕ ವಿಶೇಷ ಪೂಜಾರ್ಚನೆ, ಆರತಿ, ನಿತ್ಯ ಉತ್ಸವಗಳು, 


ರಥೋತ್ಸವ, ವಾಹನಾದಿಗಳು ವರ್ಣರಂಜಿತವಾಗಿ ಹಾಗೂ 
ವಿದ್ಯುಕ್ತವಾಗಿ ನಡೆಯುತ್ತವೆ. ಭಕ್ತಾದಿಗಳು ಘ್‌ 
ಮಂಟಪದಲ್ಲಿ ನೆಲೆಗೊಂಡು ದೇವರಸೇವೆಯಲ್ಲಿ ಲ್ಲಿಭಾಗಿಯಾಗುತಾ 
ತಮ್ಮ ಕೈಲಾದ ಕೈಂಕರ್ಯ ಮಾಡುತ್ತಾರೆ. ಬಂದ ಭಕರಿಗೆ ಲಘು 
ಇಕ್‌ - ತಿಂಡಿ- ತಿನುಸು- -ಪಾನೀಯ ಹಂಚುತಾರೆ. ಅನ್ನದಾನ 
ನಡೆಸುತ್ತಾರೆ. ಕನಷ್ಠ ಜಸರುಬೇಳಿ-ಪಾನಕ-ನೀರುಮಜ್ಜಗೆ ಹಂಚುವ 
ಕಾರ್ಯಮಾಡುತ್ತಾರೆ, ಕ್ಷೇತ್ರದಲ್ಲಿರುವ ತೀರ್ಥಗಳಲ್ಲಿ ಮೀಯು 

ತ್ತಾರೆ. ಮಂಡೆಕೊಡುತ್ತಾರೆ. ಹರಕ ಸಲ್ಲಿಸುತ್ತಾ ರೆ, ದಿಂಡುರುಳು 
ಇಡುತ್ತಾರೆ. ಭಜನೆ ಮಾಡುತ್ತಾರೆ. ಗಂಟೆಗಟ್ಟರ ಹಾಡುತ್ತಾರೆ. 
ಕುಣಿಯುತ್ತಾರೆ. ಎಲ್ಲಾ ್ಲಕಷ್ಟಕೋಟಲೆ ಮ ಮರೆತು, ಎಲ್ಲರೊಡನೆ ಚಿಕೆತು 
ಅಲ್ಲಿ ಭಕ್ತರಾಗಿ ಸುಖಿಸುತ್ತಾರೆ. 


ಜಾತ್ರೆ ಗಳು ನಡೆವ ಸ್ಥಳದ ಸನ್ನಿವೇಶ: ವನ್ನು ಅವಲಂಬಿಸಿ 
ದಳ ನಿರ್ಧರಿಸುತ್ತವೆ. ಒಂದು ದಿನದಿಂದ ಹತು ದಿನಗಳ ತನಕ 
್ರಿ ನಡೆಯುತ್ತವೆ.” ಸಮಾಜದ ಎಲ್ಲಾ ಸ್ಥರದ ಜನ ಅಲ್ಲಿ 


ಪಾಗಿ ತಮ್ಮೆಗಳ ಎಲ್ಲಾತಾಪತ್ರ ತ್ರಯಗಳನ್ನು ಮರೆಯುತಾರೆ. 
ದೈವದ ಸಿರಿಯಲ್ಲಿ ಪುಣ್ಯಕ್ಷೇತ ತ್ರಗಳಲ್ಲಿ "ಭಕ್ತಿಭಾವದಿಂದ 
ಚಾಸ್ಯ ಜಾತ್ರೆಯ ದಿನಗಳಲ್ಲಿ. ಕಾಮ ಕೊ ್ರೀಧ- ಲೋಭ- 

ಹ-ಮದ-ಮಾತ್ಸರ್ಯಾದಿಗಳಿಂದ ಅದಷ್ಟು ದೂರವಿರುತಾರೆ. 
ಅಲ್ಲಿ ಅನೇಕತೆ ಯಲ್ಲಿ ಏಕತೆ 5 ಸ 


ನಿಣುತದೆ. ಬಾವೆ ೨ಲೆಗುತ್ತ. 
ಸಿದ್ಧಗಂಗಾ 


OO 


my 


ಮಾರ್ಚಿ ೨೦೦೨ 


೧ ಜಾತ್ರಾ ವಿಶೇಷ |) 


ಸ್ಟ 


ವಿಜೇತ ರಾಸುಗಳೊಂದಿಗೆ ಮಾಲೀಕರು 


ಶ್ರೀ ಸಿದ್ಧಗಂಗಾ ಜಾತ್ರೆಯ ಹಿರಿಮೆ 
ಕರ್ನಾಟಕ ಜಾತ್ರೆಗಳ ತವರೂರು. ರೈತರ ಬಿಡುವಿನ ಕಾಲದಲ್ಲಿಇವು ಜರುಗುತ್ತವೆ. 
ಎಲ್ಲಾ ಕ್ಷೇತ್ರಗಳ, ಊರುಗಳ ಜಾ ಜಾತ್ರೆ ಗಳಿಗೆ ಒಂದು ವಿಶೇಷತೆ ಇದ್ದರೆ ಶ್ರೀ ಸಿದ್ಧಗಂಗಾ 
ಮಠದಲ್ಲಿ ಜರುಗುವ ಜಾತ್ರೆಗೆ ಹತ್ತು ; ಹಲವು ವಿಶೇಷತೆಗಳಿವೆ. ಇಲ್ಲಿ ದನ, ಜನಗಳು 
ಒಗ್ಗೂಡಿ. ಸಮಾವೇಶಗೊಳ್ಳುತಾರೆ. ಕಾಯಕ ತತ್ವಕ್ಕೂ ಮನ್ನಣೆ ಇದೆ. ನರನು 
ಹರನಾಗಬೇಕೆಂಬ ಮಹೋ ವೊ ಇದೆ. ಧರ್ಮ ಇಲ್ಲಿಉನ್ನತ ಸರವೇರಿದೆ; ಅದೂ 
ದಯದ ತಳಹದಿಯ ಮೆ: ಮೇಲೆ ಇಲ್ಲಿ ಅನ ದಾಸೆ ೋಹ ಪ್ರಾ ಚೀನ ಕಲ್ಯಾಣ ಪಟ್ಟಣವನ್ನು 
ನೆನಪಿಗೆ ತರುವಂತದ್ದು ಅನ್ನ ವ ಮುಂದೆ ಇನ್ನು ದೇವರು ಉಂಟೆ? ಎಂಬ ಮಹಾಕವಿ 


ನ್ನ 
ಸರ್ವಜ್ಞನ ವಾಣಿ ನೂರಕ್ಕೆ ನೂರುಪಾಲು ಅನುಷ್ಠಾನ ಗೊಂಡಿದೆ. ಇಲ್ಲಿನ ತ್ರಿವಿಧ 


ತ 


ಳ್ಳುತಾ 
'ದ್ದೇಶ: 


ದಾಸೋಹದ : ಪರಿ ವಿಶ್ವವೇ: ಬೆರಗಾಗು 
ವಂತದ್ದು. ಇಲ್ಲಿ ನಿತ್ಯವೂ ಜಾತ್ರೆಯೆ. 

ಶ್ರೀ ಉದ್ದಾನ ಶಿವಯೋಗಿಗಳು 
ಮಾನವತಾವಾದಿಗಳಾಗಿದ್ದರು. ಕಾಯಕತತ್ವ ದಿಂದ 
ಶ್ರೀಕ್ಷೇತ್ರದ ಕಾಯಕಲ್ಪ ಮಾಡುವ ಮಹಾನು 
ಭಾವರಾಗಿದ್ದರು. ಅವರು ಈ ರಾಷ್ಟ್ರದ ಬಗ್ಗೆ 
ಚಿಂತನೆ ಮಾಡಿದರು. ಅವರ ವಿಶಾಲ ದೃಷ್ಠಿಯ 
ಫಲವಾಗಿ ಈ ರಾಷ್ಟ್ರ ಸ್ವಾತಂತ್ರ್ಯ ಕಾಣುವ 
ಪೂರ್ವದಲ್ಲಿಯೇ ಭಾವೈಕ್ಯತೆ Rm 
ಬಯಸಿದರು. ೧೯೦೯ರಲ್ಲಿ! ಶ್ರೀ ಸಿದ್ಧಲಿಂಗೇಶ್ವ 
ರರ ಹೆಸರಿನಲ್ಲಿ ಈ ಜಾತ್ರೆ ಆರಂಭಿಸಿದರು. 
ಮಹಾಶಿವರಾತ್ರಿ ಸಮಯದಲ್ಲಿಆರಂಭಗೊಂಡ 
ಜಾತ್ರೆ ಅರ್ಥಪೂರ್ಣಗೊಂಡಿತು. ೨೦೦೯ಕ್ಕೆ 
ಜಾತ್ರೆಯ ಶತಮಾನೋತ್ಸವವನ್ನು ಶ್ರಿ ಶ್ರೀಕ್ಷೇತ, 
ನಡೆಸ ಬೇಕಾಗಿದೆ. 

ಹಿಂದೆ ೫೦ ಸಾವಿರ ಜೊತೆ ರಾಸುಗಳ 
ಸೇರುತ್ತಿದ್ದವು. ಸಾವಿರಾರು ಭಕ್ತರು ಒಂದು 
ಸಮಾವೇಶಗೊಳ್ಳುತ್ತಿದ್ದರು. ಡೆ ಸಿದ್‌ಗಂಗೇಗೆ 
ಹೊದ್ರೆ ಮುದ್ದೇಗೆ ಎಂಗೆ ಅನ್‌ ಬೇಕಾ?'' 
ಎಂಬ ಗ್ರಾಮವಾಣಿ ಮೂಡಿತು. ಜಾತ್ರೆ 
ಕಾಲದಲ್ಲಿ ಮೂರುಹೊತ್ತು ಅನ್ನ ದಾಸೋಹ 
ನಡೆಯಿತು. ರೈತರು, ಭಕ್ತರು ಒಗ್ಗೂಡಿದರು. ಈ 
ಜಾತ್ರೆಯು ಅವರಿಗೆ ಸ್ವರ್ಗಸುಖ ನೀಡಿತು. 

ತೋಂಟದಾರ್ಯ ವಿದ್ಯಾವರ್ಧಿನಿ ಸಭಾ 
ಜಾತ್ರೆಯ ಕಾಲದಲ್ಲಿಸಂಸ್ಕೃತಿ ಪ್ರಸಾರ ಮಾಡು 
ವಲ್ಲಿವಿಶೇಷ ಆಸ್ಥೆವಹಿಸಿತು. ನಾಟಕ-ಹರಿಕಥೆ- 
ಶಿವಕಥೆ-ಭಜನೆ-ಜಾನಪದ ಕಲೆಗಳ ಪ್ರದರ್ಶನ 
ಏರ್ಪಡಿಸಿತು. ವಿದ್ವಾನ್‌ ಮಣಿಗಳ ಉಪನ್ಯಾಸ 
ಏರ್ಪಡಿಸಿತು. ಒಟ್ಟಾರೆ ಕ್ಷೇತ್ರ ಒಡಲಿಗೆ ಅನ್ನ, 
ಮತಿಗೆ ಮಂಗಲಸ್ನಾನ ಉಣಬಡಿಸಿತು. 

ಶತಮಾನದ ಶಕಪುರುಷನಾದ ಡಾ ॥ 
ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 
ದೂರದೃಷ್ಠಿಯ ಫಲವಾಗಿ ೧೯೬೪ರಲ್ಲಿ ಕೃಷಿ 
ಮತ್ತು ಕೈಗಾರಿಕಾ ವಸ್ತುಪ್ರದರ್ಶನ ಆರಂಭಿಸಿ 
ದರು. ಜ್ಞಾನದ ಜೊತೆಗೆ ವಿಜ್ಞಾನದ ವಿಶೇಷತೆ 
ಯನ್ನು ಜನತೆಗೆ ನೀಡಲು ಮುಂತಾದ ಧರ್ಮ 
ಗುರುಗಳ ಪೈಕಿ ಪೂಜ್ಯರೇ ಮೊದಲಿಗರು. 


ಇ 
ಸಿದ್ಧಗಂಗಾ © 


ಮಾರ್ಚಿ ೨೦೦೨ 


mt ನ ಶ್‌ಾವ ಸಜ 
ಭಾವಾ ಮ ಲೌ 


ಕೃಷಿ-ಕೈಗಾರಿಕೆಗಳೆರಡು ರಾಷ್ಟ್ರದ ಸರ್ವಾಂಗೀಣ 
ಪ್ರಗತಿಗೆ ಕಾರಣ ಎಂಬ ಶ್ರೀ ಶ್ರೀಗಳವರ ದೃಷ್ಟಿ 
ಎಲ್ಲಾತಜ್ಞರು ತಲೆದೂಗುವಂತದ್ದು. ರೈತರ ಬಗ್ಗೆ 
- ಕೃಷಿಯ ಬಗ್ಗೆ ವಿಚಾರ ಸಂಕಿರಣ - 
ಸಂವಾದಗೋಷ್ಠಿ ನಡೆಸಿದ ಹೆಗ್ಗಳಿಕೆ ಈ 
ಜಾತ್ರೆಯದಾಗಿದೆ, ಕೃಷಿ ತಜ್ಞರ ಮಾತಿಗೆ 
ಮನ್ನಣೆ ನೀಡಿದ ವೇದಿಕೆ ಇದಾಗಿದೆ. 

೧೨ ದಿನಗಳ. ಕಾಲ ಜರುಗುವ 
ಜಾತ್ರೆಯಲ್ಲಿ ವೈಭವಯುತ ವಾಹನೋತ್ಸವ 
ಗಳೊಂದಿಗೆ ಶಿವಾನುಭವ ಸಮ್ಮೇಲನವೂ 
ಜರುಗುತ್ತದೆ. ರಥೋತ್ಸವ-ಬೆಳ್ಳಿ ಪಾಲಕಿ ಉತ್ಸವ 
ದಿನ ಅಪಾರ ಜನಜಂಗುಳಿ ಕ್ಷೇತ್ರ ಕೈಲಾಸ 
ವಾಗಿರುತ್ತದೆ. ೨೪ ಗಂಟೆಗಳ ಕಾಲ ದಾಸೋಹ 
ನಡೆಸುತ್ತದೆ. ಎತ್ತುಗಳ ಪ್ರದರ್ಶನ ಆಕರ್ಷಕ 
ವಾಗಿರುತ್ತದೆ. ಉತ್ತಮ ರಾಸುಗಳಿಗೆ ಬಹುಮಾನ 
ನೀಡಿ ಪುರಸ್ಕರಿಸುತ್ತದೆ. 

ಜಾತ್ರೆಯಲ್ಲಿ ವಿದ್ವನ್‌ಮಣಿಗಳಿಂದ ನಿತ್ಯ ಉಪನ್ಯಾಸ 
ಕಾರ್ಯವಿರುತ್ತದೆ. ವಸ್ತು ಪ್ರದರ್ಶನದಲ್ಲಿ ನಿತ್ಯವೂ ನಾಟಕ- 
ಸಂಗೀತ- ನೃತ್ಯ- ಉಪನ್ಯಾಸ-ಜಾನಪದ ಕಲೆಗಳ ಆರಾಧನೆ 
ನಡೆಯುತ್ತದೆ. ಗೃಹಕೈಗಾರಿಕೆ, ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ 
ಸುವ ಸಲುವಾಗಿ ಮಳಿಗೆಗಳಲ್ಲಿ ಪ್ರದರ್ಶನ ಅವಕಾಶ ಕಲ್ಪಿಸಿರುತ್ತದೆ. 
ಅರಣ್ಯ. ಇಲಾಖೆ, ಕೃಷಿ, ತಂತ್ರಜ್ಞಾನ ಇಲಾಖೆ ಗಳ ಆಕರ್ಷಕ 
ಮಳಿಗೆಗಳಿರುತ್ತವೆ. ಬೇಕಾದ ವಸ್ತುಗಳ ಮಾರಾಟವೂ ನಡೆಯುತ್ತದೆ. 
ರೈತರಿಗೂ, ಜನತೆಗೂ ಬೆಳಕು ನೀಡುವ ವಸ್ತುಪ್ರದರ್ಶನ ಒಂದು 
ಪುಟ್ಟಪ್ರಪಂಚವೇ ಆಗಿದೆ. 

ಜಾತ್ರೆಕಾಲದಲ್ಲಿ ಶ್ರೀ ಶ್ರೀಗಳು ಗ್ರಾಮೀಣ ಕಲೆಗಳನ್ನು 
ಪ್ರೋತ್ಸಾಹಿಸಲು ಕಲಾವಿದರಿಗೆ ಸೂಕ್ತವೇದಿಕೆ ಕಲ್ಪಿಸುತ್ತಿದ್ದಾರೆ. ನಂದಿ 
ಧ್ವಜಕುಣಿತ, ವೀರಭದ್ರನ ಕುಣಿತ, ವೀರಗಾಸೆ, ಭಜನೆ, 
ಹುಲಿವೇಶ, ಕರಡಿವಾದ್ಯ, ತಮ್ಮಟೆ, ಡಂಕಾವಾದ್ಯ, ನಾದಸ್ವರ 


ಜನಪದ ಕಲೆಗೆ ಪ್ರೋತ್ಸಾಹ 


ಮುಂತಾದ ಕಲೆಗಳನ್ನು ಪ್ರದರ್ಶಿಸುವ ಕಲಾವಿದರನ್ನು ಆಹ್ವಾನಿಸಿ 
ಪ್ರೋತ್ಸಾಹಿಸುತ್ತಾರೆ. ಈ ಜಾತ್ರೆ ಹೃನ್ನನಗಳಿಗೆ ಹಬ್ಬವಾಗಿ 
ವಿರಾಜಿಸುತ್ತದೆ. ಎಲ್ಲಾ ಬಗೆಯ ಕಲೆಗಳಿಗೂ, ಕವಿ, ಕಲಾವಿದರು 
ಗಳಿಗೂ ಈ ಜಾತ್ರೆ ಕಾಮಧೇನುವಾಗಿದೆ. 
ಹೈಟೆಕ್‌ ಯುಗದಲ್ಲೂ ದೂರದರ್ಶನದ ಪ್ರಭಾವದಲ್ಲೂ. ಈ 

ಸಿದ್ಧಗಂಗಾ ಜಾತ್ರೆ ತನ್ನ ಮಹತ್ವವನ್ನು ಕಾಪಾಡಿಕೊಂಡಿದೆ. ಮಾನವ 
ಮನೆತೂರಿಕೊಂಡು, ಏಕಾಂಗಿಯಾಗಿ ದೂರದರ್ಶನದ ಮುಂದೆ 
ಕೂರುವ ಕಾಲದಲ್ಲಿ ಈ ಜಾತ್ರೆ ಜನ-ಜಾನುವಾರುಗಳನ್ನು ಒಗ್ಗೂಡಿ 
ಸುವಲ್ಲಿ ಕಣ್ಣನ ತುಂಬುವಲ್ಲಿ ಹಸಿದೊಡಲಿಗೆ ಅನ್ನವಿಡುವಲ್ಲಿ 
ಕಾಲಧರ್ಮಕ್ಕೆ ಸ್ಪಂದಿಸುವಲ್ಲಿ ಜನತೆಗೆ ದಾರದೀಪವಾಗುವಲ್ಲಿ 
ಅನುಪಮ ಪಾತ್ರವಹಿಸಿದೆ. | 

ಸಿದ್ಧಗಂಗೆಯ ಜಾತ್ರೆ ನಿಜಕ್ಕೂ ಭಾವೈಕ್ಯತೆಯ ಯಾತ್ರೆ ಯಾದ, 

ಇಲ್ಲಿಗೆ ಬಂದರೆ ಅಭಿನವ ಬಸವೇಶ್ವರರ ದರ್ಶನವಾಗುತ್ತದೆ. 
ನಡೆದಾಡುವ ದೇವರನ್ನು ಕಣ್ಣಾರೆ ಕಾಣುವ ಸೌಭಾಗ್ಯ ನಮ್ಮದಾಗುತ್ತದೆ. 


ಧರ್ಮ ಜಗತ್ತಿಗೆ ಕೂಡತಕ್ತಂಥ 
ಕು ೮ 
ಶ್ರಯಪಡದೇ ಇರುವಾಗ, ಅಭಿಪ್ರಾಯ 
ಡೆ ಭೆ. ಬೇರೆಯವರಿಗೆ ಧರ್ಮದ 
- ಭವ್ಯವಾದಂಥ ಪರಂಪರೆ ಉಂಟು. 


ಗ ಮೂಡದೇ ಧರ್ಮವನ್ನು 
ಪರಿಣಾಮ ಎಲ್ಲರೂ ಅನುಭವಿಸತತಂ, 


kN 
ಹೊಗ. ೨ ರ್ಡ್ಯಾ ಕಾಣಾ ಮಾಹಾನ್‌ 


೪ | 


ಧಗಂಗದಾಕ್ಷೇತ್ರ : ಜನಫಿತ ಕಾರ್ಯಗಳು 


- ಟಿ.ಆರ್‌. ಮಹಾದೇವಯ್ಯ 
ಸದಸ್ಯರು, ರಾಜ್ಯಾಭಾಷಾ ಆಯೋಗ 
ಕಾವೇರಿ ಭವನ, ಬೆಂಗಳೂರು. 


ಶ್ರೀ ಸಿದ್ದಗಂಗಾ ಕನ್ನಡ ನಾಡಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ 
ಒಂದು. ಇದಕ್ಕೆ ಪ್ರಾಚೀನ ಪರಂಪರೆಯಿದೆ. ಈ ಪರಂಪರೆಯನ್ನು 
ಗೋಸಲ ಸಿದ್ಧೇಶ್ವರರಿಂದ (ಸು. ೧೩೫೦) ಗುರುತಿಸಲು ಸಾಧ್ಯ. 
ಇವರು ಮಹಾತಪಸ್ವಿಗಳು. ಇವರ ನಂತರ ಬಂದ ಶ್ರೀ 
ಶಂಕರಸ್ವಾಮಿಗಳು ದೊಡ್ಡ ಕ್ರಾಂತಿಯನ್ನೆಸಗಿದ ಶಿವಯೋಗಿಗಳು. 
ಇವರು ವಿಜಯನಗರದ ಪ್ರೌಢದೇವರಾಯನಿಗೆ ಉಪದೇಶ 
ಮಾಡಿದರೆಂದೂ, ಅಲ್ಲಿನ ೧೦೧ ವಿರಕ್ತರ ಪರಂಪರೆಗೆ ಇವರೇ 
ಕಾರಣರೆಂದೂ ಹೇಳುವರು. ಇವರ ನಂತರ ಪ್ರಸಿದ್ಧ 
ರಾದವರೆಂದರೆ ಗುಬ್ಬಿಯ ಗೋಸಲ ಚನ್ನಸವೇಶ್ವರರು. ಅವರ 
ಶಿಷ್ಯರೇ ದ್ವಿತೀಯ ಪ್ರಭುದೇವರೆಂದು ಖ್ಯಾತಿವೆತ್ತ ನಿರಂಜನ 
ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರರು. ೧೮ನೇ ಶತಮಾನದ 


ಆದಿಭಾಗದಲ್ಲಿ ಶ್ರೀ ಅಟವೀ ಸ್ವಾಮಿಗಳು ಶ್ರೀ ಕ್ಷೇತ್ರದಲ್ಲಿದ್ದು 
ಕೊಂಡು ದಾಸೋಹವನ್ನು ಆರಂಭಿಸಿದರು. ಕಂತೆಭಿಕ್ಷೆಯಿಂದ 
ಬಡ ಮಕ್ಕಳನ್ನು ಸಾಕಿ ಓದಿಸುತ್ತಿದ್ದರು. ಅವರೇ ಉದ್ದಾನ 
ಸ್ವಾಮಿಗಳನ್ನು ಗುರುತಿಸಿ ಸಂನ್ಯಾಸ ದೀಕ್ಷೆ ಕೊಟ್ಟು ಶ್ರೀಕ್ಷೇತ್ರದ 
ಅಧಿಕಾರ ವಹಿಸಿದರು. ನಿತ್ಯ ದಾಸೋಹ, ಬಡ ಮಕ್ಕಳ 
ಕೆಲ್ಮಾಣಕಾರ್ಯ, ಸಂಸ್ಕೃತ ಪಾಠಶಾಲೆ ಮೊದಲಾದವು ಆರಂಭ 
ವಾದವು. ಅವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವ ರನ್ನು 
೧೯೩೦ರಲ್ಲಿ ಶ್ರೀಕ್ಷೇತ್ರದ ಉತ್ತರಾಧಿಕಾರಿಯಾಗಿ ಆ 
ಮಾಡಿದರು. ಅವರು ೧೯೪೧ರಲ್ಲಿ ಲಿಂಗೈಕ್ಕರಾದ ನಂತರ ಶ್ರೀ 
ಶಿವಕುಮಾರ ಮಹಾಸ್ವಾಮಿಗಳು ಶ್ರೀಕ್ಷೇತ್ರದ ಜವಾಬ್ದಾರಿ ಹೊತ್ತು 
೬೨ ವರ್ಷಗಳಿಂದ ಬಡ ಮಕ್ಕಳಿಗಾಗಿ, ದೀನದಲಿತರಿಗಾಗಿ, 
ನಾಡವರಿಗಾಗಿ ಅಹರ್ನಿಶಿ ದುಡಿಯುತ್ತಾ ಬಂದಿದ್ದಾರೆ. 


ಎ 
ಇದ್ಧಗಂಗಾ 


© ಮಾರ್ಚಿ ೨೦೦೨ 


೯0೦೯ ೨೧೮೫ ಅ 


ಊಟ ೫೧೧ ೧೩೫ 2೦೭೧೫೪೦ ಐಲ "ಭಿ 
TSE ೧೯ ೧೧9 ಐ 
avers way, oon ಐಂಂಿಔ 
"ಔಜಹಣಣಾ ೦೫ ೦೧ pokeceser 
ಇ ಟಂ ಅಟಣಂನ ಐ 39 
`ಉಣಜ೦ೌಣ ಡೇ aoe 
Veqogeeceeuom 9೧೮% ನೀ 
Gh Remgs ೦೫೮೮೧೩ ಊಂಟಥಿಇ 
"emus Tweanor woe 
೧೮೧ ಐಣಣತಣುಇಎ 9ಯಹಿಲಗಿರಾ 
ಜಿ '೧೫೫ಐ೧ ಅಣುಐಲ ನಿಟ್‌ 
೮೫೪% 60306 ೮ ೦೫೮ 
ME “ಲೌಜಇತಣಣ 
೨೧೩ ಐಆ ೫೮೦೫೬ eee ಉ೦%ಇ ಓಣೀ 
೯೦೧೦೫ ೫೧ ೧೩೦೮೫೨%೬ 'ಾಯ್ಯೂಲ್ಯಂಧಿ ಐಂ ಧಿಂ 
೦೮೬ 'ಐಇ೨ಇಐೌ ಥೂ ಹಿಐ de ಹದಿ The 
gEnove ೧೮೫೦ a0 eee ಇಗೇೊಟಇ 
tox 608 oR ‘uaa 940% 
ಜೌಂ ರಣ ಣಣಣ ಬಣಟಧೀಲದಬಂಗಾ ಧಾರ-೨0ರು "ಲಂ 
Re ಟೋ (663% MAH AU 665% 
ಐಯುಡಿ ಲಂಂಲಲಾ ಇಂಉಇ ೧೫೫ ೧೩೦೧೫೩) 
ಛಔಲಹ 'ಐಣ ಔಣ Re ಸಹಿ ೨೦೦ ಜಣ 
ER (2೦/೧೮೧೦ (6೦% Use ಉಣ 
`ಐಲುಜ rere Roce 
Ree aut gusty Haus pA coven 
83೬೦೧ Gore ‘roo Wenn pea 
೧೬೧ ಟಾಂ ಭಲಾ coe ‘3p 
Rea ope Uecerog Gaps ಜೌಂ 
0೩ಟ೦೨% 2೮೦% 82ಟ೦೫ EB ‘anew "೮3೧೩೦ 
Qe ‘ceucadyer qe ದಳದ 
ಇಂಂರಔಟಂಲ್ಲ 2೮೨ ೦ಡಿ ಉಂ% 
'ಓಐಂಇ 2೮೮೨೫೧ "ಔಣ "ಎಂದ ಟೀಂ೨ಬಲಿಂಆಗೊ 
ಇ. (ಬ ರ್ಸ್‌ ಫಲ್ಟೀ [ಟ್ಟಿ 0 
ನಃ ಉಟ 'ಧಿಂಂಧಔುೂ ೧೭೧ ou Ron 
"ಐ ಲಗ ಟದ 26% ಉಂಇ ಇಇ 


«ಆಂಟಿ 


ಸ 
ಇಲ ೧೮೮ ೧ಅಣಂ ಹಿ ಿಲ೧ ೧೯೮೦೫ 
soy Few ಐನ voy sepa Wauevoe 
evoe ke ‘popes Umpc Pom ಹಿಂ 
(2೦೬ ೧೩೧೮೬ ನಂಜ ಐಂಣಗಿಂಂಣ 'ಧಂಇಲ3೦ 
come cere ಕಿಣಣಊ ox ದಿಲಾ 2೬೯ 
‘goon ope Ueasre a ಉಧುಥು 
yeep omweyeoha 3೮H ಕಂಬ 


“೧೫೧ ಇಂ ೧೫% ೨೫೮ಂಜ ಭುಣ್ಣ %0"-0೦ 
ಟಂ ಈ 00೧೮೪೫೫ ಉಂಲಧಿಬೀಐಧಂಂ 
Roe ಓಜ ಉತ 990% ಐಂ೦ ೦%-ಇ ಭಂಜ 
‘Qed aus "ಯಣ್‌ ಆಯ ಉದಯ 
೦೧೮೫೫೬ 9೮೨೫೦ ಊoೀoಧೀqo ಗೇ ಕಾಂ 
ಈ ಜಲ 267652 ೫೮೦9೨ಇಐಂಜ ‘HR ೪೩ 
$ಂ0-7 "ಜಣ ಇಇ ೦%-ಇ ಐಂಂ ೦೦-ಇ "ಗಂಧ 
ಇಲಿ ೧೮ರ ಅಲಲಿ ೦7-೫ ಐಂಬಂ೦ಇ-ಹಿ “ನೌರು 
"ಇಲಿ ೧೧ ೧೦%-೩ 'ಬೌಂಗಿಂ೧ಣ [0/1 ೦%-€ 
ಜೀ RUN cavern ೧೮೦೫ ೧೮ 
“ಳೇ 


ಇ ಉಧೋ ಉಂ ರಂಣಇ30 (ಣಂಣಸಿ೧೮8ಂ 
೨೮೧೩ ಇಂ ಣಂ 206 ಅಂಜ 


a ae ಷಾ 


6006 ತಣ೮೬೩ 


1 «( (ಹ ್ಟುುು 


© «ಟಂಟಂ 


ಇಚ 9೨ಉಜು ಇಲ ಊಟಿ ಓಟ 
೦86೨೩೮ "೮೮೧೫೫೮ ‘caters 
rR "ಜಂಜಡ ದಾಯ 
slow ಊಜ gop ‘ಬಸ 1 
pe ೧೮೩/೪೫ಣಣ ಉಂಟ 
‘Pewee ಡಾಬು 
೪ ೬8 ಊದಿದ "ಬನಿ ಅಯಂ 
ಣಯ (೧೨೫ ಧಂ ಊಟ 
೦೩೦೧೩ "ಉಂಣಗಟಣ್‌ ಔಯ 
“ನಲಿ: ೫೧ಐ ೧ಂಲಾಲ ಲಂ 
Uw mocogo® ೦೧% cog’p 
cope KE Ryo ಬಂಧಿ 
'ಭಮಾಐ ೧ರಿಬ೨ದೀಲ "ಇಚ ೧೪೨೧೧ 
1 ಹ “ದಂಣಯಾಣಲ ಲಭಿಸಿಲ್ಲ 
ewauduneor Reem 
ಶಿ "ಉಂ 
ಇಜಂ ೦೧೩೧೦೧ ೧೦೧೬೦೫೧ Uc 
ಉೌಯಜಐಣ Un ೧೯೧೦೧೧ ಇಲ ಜೌ 
Una ಂಬಚ೧% ಎಂದ ಹಿಂಂಜ 
ದಲಿ ಶೌ (ಗೌನು ಭುಜ Wh 
'ಡೌಭಉಂ ಹ ಊ೧೩೦ಟ 0೫೧ 
Avex Cero“ cacy 
ಥಲ "ಬೀಜ ಜೌಂ ಉ೦೮ಭಟ "ಬಲಂ 
RecgopE Ueeed sens ಹಾಲ 
ಧಂನುಳುಳಿ er ಅಂಗಣ ೫೦೫ 
Sew cen Dopey ೫ 
‘Raed ೧ಣಊ 
ನಣಊ ಔಟ ಇ ಔಣ 00008 
coe ೫೮೪% ೧೬ 6೧೦ HEC 
"ಔಣ೨6%ಐಂಜ ಉ0% ೧೫೦೦0೪ ಎಕ್ಕಿ 
ಅಂಬು "ಹಣ ಸಂಜ ಇಂಂಂಣ 3೫೦% 
‘MER ೨೫೮ ಜಲಂ Te ಓಸಿ) 
೨೧೨೪ ೦೫೯ ಊಟ (yA) 


ಲಂ & £೦ ಹಿಂ ೦೧8 & i 


"ರಂಜು ೦೬೮ "9೬೧ನ ೨೧೮ರ & "ಐ೧೫೦% “ಢಿ ೦೧ ೧೦೦ 47 
Rasp soe ೯ ಈ, sof ೯೮ % sce ೧೯ 
eu sme goog ಐಓ eur ಜಾಲೀಲ 
3 ‘Rouen see 
ನಮಾ ಲ ೧೧೮ ಶಲ ೮೦ ಹಿಂಣಒ 'ಬೌಂಟಹಿಇಾ ೬ Lor 
೫ 'ಔಣಟಣಲ mer ಊಹ ೧೮೦% ಜಾಣಾ ೧೦೫/೦೧ “0006೯ 
ಉಂ ror ೦೫೧% ೧೪೮೪ ‘och scan ೧೮೦೫ | 
34 ಬಡಿಸಸೌಿಯಐಣ (೫ ೧೧೮೫೫ ಉಡಿಣ ಓ0ಇಜಣ "ಬಡಗ 
'ಧೆಂಟೀಬಣು ಬಂಣ (೧ _೭7?ಊ೫-೫--%%೫ಓ೭೭೬೭೨%೫ 
"ಮಿಣ ೧೧೮೫೮ Selby "ಯಣ "ಇಲ Peace how 
ನಧಿ ಉಲ ಮಣ ಧಣ ರಂಜನ “ok cau ೨ರೇೇಂ 0009 
ಯ ಸಧಿಐಣಂರ ೨6ರ £00 coer ಬೌ ects 
auc 3g £nಊ ಹ್ರpe ೧೮೪ "ಿಣಬ ‘coe 
"೧೧೩೧೬ ‘ofeemon HERR war you sito ಐಣ 
“MUR Serger Tenmoc - FHRvecEe ಹಾಂ Reh shen 
ಉಥಿಇ phos eu uence ೧೫೫೧ 0/%ಂಜ se ಅಂದ 
inp Bevan ೧೧೦೮೫೩ “omer ap onuillo (ಯಜ 
$5೫೨೫೫ ೧೫೩ ೮ ಔಣ alone 3 ಐಂ ೧೫೬ ಐಲ) 
400% seth Yow 0/4 6೦೬ ‘pnueoRer (30% Poe 
"ಧಂ ೧೮% ೧೫೧ voaltvee yop Fe Bb ‘ceehomseyen 
grace wep cauccErees ೧೧೫೫೧ ಇಇ IR ಐ 


ಜನಿಟುಇ 2% ಜದೌಉಧಾಇಂಣ ಔಂಂೊಳನ ಅಜ 


ಇದರಲ್ಲಿ ಪ್ರಕಟವಾಗುತ್ತಿವೆ. ಸಮರ್ಪಣೆ ಡಾ. ಎಚ್‌. 
ತಿಪ್ಪೇರುದ್ರಸ್ವಾಮಿ ಅವರ “ಕರ್ತಾರನ ಕಮ್ಮಟ', "ಸಿದ್ಧಗಂಗಾ ಶ್ರೀ', 
"ಅಮೃತ ವರ್ಷಿಣಿ', ಸಿದ್ಧಗಂಗಾ ವಜ್ರಮಹೋತ್ಸವ ವಿಶೇಷ 
ಸಂಚಿಕೆ; "ದಾಸೋಹ ಸಿರಿ', "ವಜ್ರಗಂಗಾ' "ಪ್ರಸಾದವಾಣಿ', ಮೊದ 
ಲಾದವು ಶ್ರೀ ಮಠದಿಂದ ಹೊರ ತಂದಿರುವ ಅತ್ಯಂತ ಮಹತ್ವದ 
ಕೃತಿಗಳು. 

ಪೂಜ್ಯ ಡಾ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 
ವಿರಕ್ತಾಶ್ರಮದ ವಜ್ರಮಹೋತ್ಸವವು ಇದೇ ೧೯೯೭ರ ಮಾರ್ಚ್‌ 
ತಿಂಗಳಲ್ಲಿ ಅಭೂತಪೂರ್ವವಾಗಿ ನಡೆಯಿತು. ಈ ಸ್ಮರಣೀಯ 
ಸಮಾರಂಭದ ಸವಿನೆನಪಿಗಾಗಿ ಸಾರ್ವಜನಿಕ ಉಪಯೋಗದ 
ಎರಡು ಬೃಹತ್‌ ಕಟ್ಟಡಗಳನ್ನು ಸದ್ಭಕ್ತರು. ಪೂಜ್ಯರಿಗೆ 


ಅರ್ಪಿಸಿದರು. ೧. ಮೂರು ಸಾವಿರ ಜನ 

ಕುಳಿತು ಊಟ ಮಾಡಬಹುದಾದ ವಿಶಾಲವಾದ 

ಭೋಜನ ಮಂದಿರ. ೨. ಒಂದೂವರೆ ಸಾವಿರ 

ನ ಬಡ ವಿದ್ಯಾರ್ಥಿಗಳ ವಸತಿಗೆ ಅವಕಾಶ ವಿರುವ 
| ಉಚಿತ ವಿದ್ಯಾರ್ಥಿ ನಿಲಯ. 


ಸಿದ್ಧಗಂಗಾ ಕ್ಷೇತ್ರದ ಇತಿಹಾಸದಲ್ಲೇ 
ಸ್ಮದಣೇೀಯ ದಾಖಲೆಗಳಾಗಿ ಉಳಿಯುವ 
೧,೦೦,೦೦೦ ಚದರ ಅಡಿ ವಿಸ್ತಾರದ ೨೦೦ 
ಕೊಠಡಿಗಳ ಈ ಬೃಹತ್‌ ವಿದ್ಯಾರ್ಥಿನಿಲಯದ 
ಅಂದಾಜು ವೆಚ್ಚ ಸುಮಾರು ೫ ಕೋಟಿ 
ರೂಪಾಯಿಗಳು. ೪೪,೦೦೦ ಚದರ ಅಡಿ 
ವಿಸ್ತಾರದ ದಾಸೋಹ ಮಂದಿರ ನಿರ್ಮಾಣದ 
ಅಂದಾಜು ವೆಚ್ಚ ೩ ಕೋಟಿ ರೂಪಾಯಿಗಳು. 


ಇಷ್ಟೊಂದು ದೊಡ್ಡ ಮೊತ್ತದ ಕೊಡುಗೆ ಸಾರ್ವಜನಿಕ 


ದಾನಿಗಳಿಂದಲೇ ಸಂಗ್ರಹವಾಗಿದೆಯೆಂದರೆ, ಶ್ರೀ ಸಿದ್ಧಗಂಗಾ ಕ್ಷೇತ್ರದ 
ಬಗ್ಗೆ ಜನಸಮುದಾಯುಕ್ಕಿರುವ ಶ್ರದ್ಧಾಬ'ಕ್ತಿಗಳನ್ನು 
ಅರ್ಥಮಾಡಿಕೊಳ್ಳಬಹುದು. ಅಂತರರಾಷ್ಟ್ರೀಯ ಪ್ರಮಾಣಕ್ಕನು 
ಗುಣವಾಗಿ ನಿರ್ಮಿಸಲ್ಪಟ್ಟಿರುವ ಈ ಕಟ್ಟಡದಲ್ಲಿ ವಿದ್ಯಾರ್ಥಿಗಳ 
ಬಳಕೆಗಾಗಿ ೧೪೪ ಶೌಚಾಲಯಗಳು, ೧೦೮ ಸ್ನಾನ ಗೃಹಗಳು 
ಇವೆ. ಯಾವುದೇ ನಿರ್ದಿಷ್ಟ ಬಂಡವಾಳವಿಲ್ಲದೆ ಕೇವಲ ದಾನಿಗಳನ್ನು 
ಅವಲಂಬಿಸಿ ಕಟ್ಟಿರುವ ಈ ಅತ್ಯಾಧುನಿಕ ಹಾಗೂ ಸುಂದರ 
ಕಟ್ಟಡಗಳ ನಿರ್ಮಾಣ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ 
ಮಹಾಸ್ವಾಮಿಗಳವರ ಸಿದ್ಧ ಸಂಕಲ್ಪದ ಫಲವಲ್ಲದೆ ಬೇರೆಯಲ್ಲ. 
ವಾಸ್ತವವಾಗಿ ಪೂಜ್ಯರ ಅನುಪಮ ಸೇವೆಗೆ ಈ ಕಟ್ಟಡಗಳು 


ಒಂದು ರೀತಿಯಲ್ಲಿ ಭಕ್ತಾದಿಗಳು ಅರ್ಪಿಸಿದ, ಅನನ್ಯ ಕಾಣಿಕೆಗಳೆಂದು 
ಹೇಳಬಹುದು. ಖಿ 


ಕರ್ನಾಟಕದಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಅರಿಯದ ಜನತೆ ಇರಲಾರರು. ಆ ಪವಿ: 
ರಾಷ್ಟ್ರೀಯ, ಅಂತರರಾಷ್ಟ್ರೀಯ ಖ್ಯಾತಿಯನ್ನು ದೊರಕಿಸಿಕೊಟ್ಟ ಮಹತ್ವ ಶ್ರೀ ಮನ್ನಿರಂಜನ 


ತ್ರ ಕ್ಷೇತ್ರಕ್ಕೆ ಪ್ರಾಂತೀಯ, 
ಪ್ರಣವ ಸ್ವರೂಪಿ 


(ee 


ಡಾ| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ ಸಲ್ಲುತ್ತದೆ. ಶ್ರೀಯವರ ಸೇವಾ ಕ್ಷೇತ್ರಗಳು ಹಲವಾರು. ಬಸವಣ್ಣನವರು 
ಹನ್ನೆರಡನೆಯ ಶತಮಾನದಲ್ಲಿ ಆಡಿ ಆಚರಿಸಿದ ಬದುಕಿನ ಮೌಲ್ಯಗಳನ್ನು ಇಪ್ಪತ್ತನೆಯ ಶತಮಾನದಲಿ ಹ 

ಆಚರಣೆಗೆ ತಂದ ಶ್ರೀಯವರದು ಮಹಾನ್‌ ಚೇತನ. ಸಕಲ ಜೀವಿಗಳಲ್ಲಿ ಲೇಸನ್ನೇ ಮಾಡುವು ಸು Ck 
ತಪಸ್ವಿ. ಮಹಾಮೇರುಸದೃಶ ಘನ ವ್ಯಕ್ತಿತ್ವದ ಜ್ಞಾನಯೋಗಿ. ಅವರು ನಡೆ K ಹ 


ಸಿಕೊಂಡು ಬರುತ್ತಿರುವ ಒಂದೊಂದು 
ಕಾರ್ಯಗಳೂ ಜನತೆಗೆ ಅನೇಕ ರೀತಿಯ ಉಪಯೋಗಗಳನ್ನು ನೀಡುತ್ತಿರುವುದನ್ನು ನೊ ಡ್‌ ಬಾ 
ರ ಡಿ 
ಕನಕ ಎಂಬಂತ ಎರೆ. ಸಿ ನ್ನ ದರೆ ಅವರು ಭೂಲೋಕದ 


- ಪಿ. ಮಲ್ಲಿಕಾರ್ಜುನಪ್ಪ 


— 


ಸ್ನ ನಾಜ್‌ 
ನಿದ್ದೆಗಂಗಾ 


ಲಿ ಮಾರ್ಚಿ ೨೦೦೨ 


; ಕ 


ಎ೦ 


೧ ವಸ್ತು ಪ್ರದರ್ಶನ 9 ಸಹ 


ಗ್ರಾಮೀಣರ ಪ್ರಯೋಗಶಾಲೆ 


ಕೃಷಿ ಮತ್ತು ಕೈಗಾರಿಕಾ ವಸ್ತುಪ್ರದರ್ಶನ 


— ಎಚ್‌.ಎಸ್‌. ಸಿದ್ಧಗಂಗಪ್ಪ 

೫೩/೧, ಶಿವಕೃಪ, ೩ನೇ ಅಡ್ಡರಸ್ತೆ 
ಕಾವೇರಿ ಬಡಾವಣೆ, ನಾಗರಬಾವಿ ರಸ್ತೆ 
ವಿಜಯನಗರ, ಬೆಂಗಳೂರು - ೪೦. 


ಮಾಪ್ರದರ್ಶನಗಳಿಗೊಂದು ಸುದೀರ್ಥ ಇತಿಹಾಸವಿದೆ. 
ಭವ್ಯಪರಂಪರೆಯಿದೆ. ಬಹುತೇಕೆ ರಾಷ್ಟ್ರಗಳು ತಮ್ಮ ದೇಶದ 
ಹೆಮ್ಮೆಯ ಸಾಧನೆಗಳಲ್ಲಿ ಒಂದೆಂಬಂತೆ ರಾಷ್ಟ್ರೀಯ ವಸ್ತು 
ಸಂಗ್ರಹಾಲಯಗಳನ್ನು ಹೊಂದಿವೆ. ಈ ವಸ್ತುಸಂಗ್ರಹಾಲಯ 
ಗಳು ಜ್ಞಾನದ ವಿವಿಧ ಶಾಖೆಗಳನ್ನು ಒಳಗೊಂಡಿರುವ 
ವಸುಸಂಗ್ರಹಾಲಯವಾಗಿರಬಹುದು. ಒಂದೊಂದು ವಿಷಯಕ್ಕೆ 
ಸಂಬಂಧಿಸಿದಂತೆ ಪ್ರತ್ಯೇಕವಾಗಿರಬಹುದು. ಆಯಾ ರಾಷ್ಟ್ರದ 
ಐತಿಹಾಸಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಾಧನೆಗಳನ್ನು ತೋರುವ 
ಹೆಜ್ಜೆ ಗುರುತುಗಳಾಗಿ ನಿಲ್ಲುವ ಈ ವಸ್ತುಪ್ರದರ್ಶನಗಳು ಆಯಾ 
ರಾಷ್ಟ್ರದ ವಸ್ತುವಿಶೇಷಗಳಿಗೆ ಸಂಬಂಧಪಡಬಹುದು, ಇಲ್ಲವೆ, 
ವಿಶ್ವದ ಎಲ್ಲಾರಾಷ್ಟ್ರಗಳ ಅಪೂರ್ವ ವಸ್ತುಗಳನ್ನು ಒಳಗೊಂಡಿರ 
ಬಹುದು. ದೆಹಲಿಯ ರಾಷ್ಟ್ರೀಯ ವಸ್ತುಸಂಗ್ರಹಾಲಯ, 
ಮದರಾಸಿನ ಸರಕಾರಿ ವಸ್ತುಸಂಗ್ರಹಾಲಯ, ಹೈದರಾಬಾದಿನ 
ಸಾಲಾರ್‌ಜಂಗ್‌ ವಸ್ತುಸಂಗ್ರಹಾಲಯಗಳ ಜೊತೆಗೆ ಸಾಮಾನ್ಯ 
ವಾಗಿ ಪ್ರತಿಯೊಂದು ಪ್ರಮುಖ ನಗರಗಳಲ್ಲಿಯೂ ವಸ್ತು 
ಸಂಗ್ರಹಾಲಯಗಳು ಬೆಳೆಯುತ್ತಿವೆ. ವಿಜ್ಞಾನಕ್ಕೆ ಸಂಬಂಧಿಸಿ 
ದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಕಲೆಗೆ ತ. 
ಪ್ರತ್ಯೇಕ ವಸ್ತುಸಂಗ್ರಹಾಲಯಗಳ ಸ್ಥಾಪನೆಗೆ ವಿಶೇಷ ಆಸಕ್ತಿ 
ವಹಿಸಲಾಗುತಿದೆ. ಸಾಮಾನ್ಯ ವಸ್ತು; ಸಂಗ್ರಹಾಲಯಗಳು ಕೇವಲ 
ಕುತೂಹಲಕಾರಿ ವಸ್ತುಗಳನ್ನೊಳಗೊಂಡಿದ್ದರೆ; ವಿಷಯ ವಸ್ತು 
ಸಂಗ್ರಹಾಲಯಗಳು ಆಯಾ ಜ್ಞಾನಕೇತ್ರೆಕ್ಕ ಸಂಬಂಧಿಸಿದಂತೆ 
ವಿಶಿಷ್ಟ ರೀತಿಯಲ್ಲಿ ರೂಪುಗೊಂಡಿರುತ್ತವೆ. 

ವಸುಪ್ರದರ್ಶನ ವಸ್ತುಸಂಗ್ರಹಾಲಯಗಳಿಗಿಂತ ಭಿನ್ನ 
ವಾಗಿದೆ. ವರ್ಷದಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ 
ಪ್ರದರ್ಶನದ ವ್ಯವಸ್ಥೆ ನಡೆಯುತ್ತದೆ. ಸಾಮಾನ್ಯವಾಗಿ ಬೇಸಿಗೆ 
ಕಾಲದಲ್ಲಿ ಇಂತಹ. ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. 


ಇವುಗಳು ವಾಣಿಜ್ಯ ಹಾಗೂ ಶೈಕ್ಷಣಿಕ ವಸ್ತುಪ್ರದರ್ಶನಗಳೆಂದು 
ಎರಡು ವಿಧ ಆರ್ಥಿಕ ಸಂಪನ್ಮೂಲಗಳನ್ನು ರೂಢಿಸಿಕೊಳ್ಳಲು, 
ವ್ಯಾಪಾರ ದೃಷ್ಟಿಯಿಂದ ಏರ್ಪಡಿಸುವ ವಸ್ತು ಪ್ರದರ್ಶನಗಳು 
ಮೊದಲ ಗುಂಪಿಗೆ ಸೇರಿದರೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ 
ಜನರಲ್ಲಿ ಅರಿವಿನ ಜ್ಯೋತಿಯನ್ನು ಬೆಳಗಲು ಏರ್ಪಡಿಸುವ 
ವಸ್ತುಪ್ರದರ್ಶನಗಳು ಎರಡನೆಯ ಗುಂಪಿಗೆ ಸೇರುತ್ತವೆ. 
ಮೊದಲನೆಯದು ಸಂಪೂರ್ಣವಾಗಿ ವ್ಯವಹಾರಿಕ ದೃಷ್ಟಿಯಿಂದ 
ಕೂಡಿದ್ದರೆ ಎರಡನೆಯದು ಸಮಾಜದ ಹಿತವನ್ನು ಬಯಸುವ 
ಸೇವಾದೃಷ್ಟಿಯುಳ್ಳದ್ದು ಈ ಗುಂಪಿಗೆ ಸೇರುವ ವಸ್ತುಪ್ರದರ್ಶನ 
ಗಳಲ್ಲಿ ಶ್ರೀಸಿದ್ಧಗಂಗಾ ಕ್ಷೇತ್ರದಲ್ಲಿ ಪ್ರತಿವರ್ಷ ಶ್ರೀ 
ಸಿದ್ದಲಿಂಗೇಶ್ವರ ಜಾತ್ರಾ ಸಂದರ್ಭದಲ್ಲಿ ಏರ್ಪಡಿಸುವ ಕೃಷಿ 
ಮತ್ತು ಕೈಗಾರಿಕಾ ವಸ್ತುಪ್ರದರ್ಶನವೂ ಒಂದಾಗಿದೆ. ನಾಡಿನ 
ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಸಿದ್ಧಗಂಗಾ ಕ್ಷೇತ್ರ ತ್ರಿವಿಧ 
ದಾಸೋಹಗಳ ಮಹಾಸಂಗಮ. ಜಗತ್ತಿನಲ್ಲಿಯೇ ಕೇಳರಿಯದ, 
ಕಂಡರಿಯದ ಪವಾಡ ಸದೃಶವಾದ ಜ್ಞಾನ ದಾಸೋಹ, 
ಅನ್ನದಾಸೋಹ ಇಲ್ಲಿನಡೆಯುತಿದೆ. ಸರ್ವಧರ್ಮ ಸಮನ್ವಯಕ್ಕೆ 
ಸಾಕಾರರೂಪವಾದ ಶ್ರೀಮಠದಲ್ಲಿ ಪ್ರಸ್ತುತ ಎಂಟು ಸಾವಿರ 
ವಿವಿಧ ವರ್ಗ, ಜಾತಿಗಳಿಗೆ ಸೇರಿದ ಗ್ರಾಮೀಣ ಪ್ರದೇಶದಿಂದ 
ದೀನ ದಲಿತ; ಹಿಂದುಳಿದ ವರ್ಗಗಳ ಕುಟುಂಬಗಳಿಂದ ಬಂದ 
ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನ ದಾಸೋಹ, ಜ್ಞಾ 
ದಾಸೋಹ ಕಲ್ಪಿಸಿಕೊಟ್ಟಿರುವುದು ಪವಾಡವಲ್ಲದೆ ಮತ್ತೇನೆಂದು 
ಕರೆಯಬೇಕು | 2 

ತ್ರಿವಿಧ ದಾಸೋಹಿ ಕಾಯಕಯೋಗಿ, 
ಮಹಾಯೋಗೀಶ್ವರರಾದ ಪರಮಪೂಜ್ಯ ಡಾ. ಶ್ರೀ ಶ್ರೀ 
ಶಿವಕುಮಾರ ಮಹಾಸ್ವಾಮಿಗಳವರು. ಬಸವಣ್ಣನವರ ಕಾಯಕ; 
ದಾಸೋಹ ಹಾಗೂ ಸಮಾನತೆಯ ಸಿದ್ಧಾಂತವನ್ನು ಅನುಷ್ಠಾನ 


~~ 


೩ 
ಸಿದ್ದಗಂಗಾ 


ರ ಮಾರ್ಚಿ ೨೦೦೨ 


೯೦೦೯ ೨೫ [0] 


EE 90೧ಜದಭಭ್ಮ್ಮಾಾಂ ್ಸ ಇ. 


ಟಂಟಂ 


ಉಣ ಬಿಂಬ ಗಡಾ ನಲೀಲ ಛಲ 
ಎ ಬ ಪಯ ಬ _ಅಚಅಚ 
“ಧಂ ಇಲ್ಲಿಣಂ pg ೨೮೦೬ ಂ೧ನಲ 
ಐಂ ಗಿಂ ಇಂಟ ೧೮೯೪ ಣಂಅಂಛಟಂದ 
ಇಇ £ಂಧಧಿಐಆಂಣಣ ಐತೆ 
R300 2% 
`ರೌಭಜಗು"ಾ 
ಲಂ ೂರನೀಯಾಧಾಣ ಊಂ ವುಲ್ಲಾ 
ಭಂಣಲಲುಲ 8೨ ಯೌ ಣಾ ಇಐಗಾ 
ep ೨೫೫೯9 ಲಂಂದಿ ಜಣ ಹಣಬಲ 
sdk "ಹಿಂಣೂೌಂಜ dow ಊಟ geek 
`ಯೌದ್ಯೆಯಂೀಣ Wine ೧೫೩% ಉಲ ೨೩೦೧1 
ಆಂ ಇ೧ದು ದಿಂಜ ೨20 ಔಣ ಉ೫/3ೌಂಜ ಹಂಜ 
Users yeep 61೬ ದೌಲಾ Bro ಇಟಗಾ 
ಉ೫೮೮೮೫%ಂಣ Yo gpa Neon 
ಉಂಲಲ ಉಯಯಲ ನರಿ ಊಟ ಧಟನಸುಲಾಂ ನಿಲ 
seovovgtse allo Te Yee ಉಂಟಾ 
ouplEox neon ಇಂಡಿಣ ಚಂಡ ಉನೆದಂ 
"೩೦% ಉುಂಲಂಳ ಉಣ ೧3೮೫ ೧g 
ಣ-೦೮' ಎಐ an $e ಐಂ ಆಜ 008 


`ಜೌಉಲಾಲೀಣ ರಣ ೨ಆಲೌಂಜ 
Un suhag ಆ ಐಲಛಣಯಂಉ ಜಟರಲಜ 
ke ಹ್ಯೂ ಜಣ ನೀಲಂ ಊಟ ಥೀಂ 
$0ಊಯುಉ ಏಹಿಂ ಬೋಡ ಹಹಗ 
ಅಳ ಉಣ ಟಂಂ ಛಂ 'ಬೌರೀಂನಂಲನ 
ಉಣ ನಟನ ೫೮೫ ಜಲ ನಿಟೂಣ ಓಿಂಂ 
"ಓಜ 'ಬೌಲಲಾಲೀಬಯಣಂಜ ಭಂಟ 2೧೮% 
aE wen aa ನo0Dಲಾಜದೆಣ ನಂ 
'ಶಿಉಂರಿಣಂ ಲೂ ೧ಲರ ಇಳಿ "ನನಲ ಧಛಂಭೆಳ 
20೪೮9 8ಂ% ಹುಂ ಉಲ "ಲಿಯ ಯ 
neo Ter ಟರ Loo ew wi "Pu 
ಹಿ 3೮ ಅಂಜನಾ ಫೋ ನೀಂ 20ಬರಾ 


yoen Tauoene ದಲ ಎರಿ 'ಧಿಟನೀಲಿ 
i ದದೊಲಭೀಲಜನಿದ 'ಜಜಲಣ ಚರಣ 
Aan au ಅಜ ಸಲ "ಆ 
ನಥ ಗಾಲಾ ಧಿ "ಅಧೋ ಸಲ ಬ Ce 
“ಇಂಲಯೂಂ "ನೂಲ ‘8g "೦೧೮ pe 
“ಟಂ "8೦೮೪ 90 ‘wf ‘horse en 
[3 'ಟಲಲಾಣಗ ಪಂದ “4 
ಉಂಲಾಗೆಗಥ KERB ಅಂ೮ 6/2 

ಜೋ ಯೇ ನ ಸೂ ಉಂಲಾಳಲಬಟೂಲಾಂ 
ಜಂಬ ಅಜಿದಿಂಜಾನರಿ ಜೂನ ಆ 'ಉಟೀಲಔಉಲಾ 
Sn "ಣಂ ಗಟ್‌ ಹಲ 
ಜೌಂ ಥೀ ಐಂಲಂಆ Ra ಇ few 
wh ಹನ ರಟ ಯದ ೧೮% ೧೮೨೫೦ 
ಭಜ 39ಐ"ಜ ಸಾಜ ಜಿ ಬ ಡಾ ತ 
೨ಟಲಂಜ ಜಾ ಧಢಧಲಣ Rel wan ಹಂಜ 
೨0% ಉಂ “ದೋಣಿಯ ಣಜ ೨೩ಐ ೨ಟೀಣಾ 
RR ಓಳಾಯಂಣ pepe ಆ ಕಾಣಾ 


ಜಾಲಾಂ ಬಯಲ Yaupes ಜೋ 


ಇ ಲ ್‌ಟಚಟ್‌೭್ರ 


6೦೦೯ ೨೪ 


ಥಿ ನಲಯ ೩ಎ ಟಂ 
ಊಂ ಉಲಾಂಗನ ಗಂ 
ಛಂ" ಬಂಡ ೨೫೫ ೧ ವಂ 


ಯೋ ಲ ನಾ 
ಬಟ [eo ೧2೦೬೧ $ po ಎ 
ಎ. ಎ ಛಲ ಭಟ 
2 0೮ ಉಂ ಬ 
ನಬ" Ko ye ಜಲೀಲ ಉಣ 
od: £ಐಔ ಉಂ ee 
5ರ Rime ಐಂಲ೨೫ ಜನ ಜಂ 
ಜಣ ಜ್ಯ ೮05 [id ಜ೨೧ಬ' 
Ka ey Ka ಇಕಿ ಸಜಜ 
ಸನ ದು ೨ ಔೊಂಧಿರಾಂಜ 
ಔಂಕಾ3ಲ ಉಂಲಸ್ಲಹನಿಣೂದಲಂs 
ಲ ನಧಿ ಇಇ 
30 ಜಂ "ಔಣ ೨ಓಲಂಜ Poe 
ನಂದಿ ರೀ 8೦ಜೀಯಭಣ 
ಓಣಿ ಜೌಂ ಹಯ್ಯಾಥಿ “£0 
ego Yeh ore “UR 
wR ನಂಕೊಔಿ ಐಂಲyಿ Tugs 
ಐಂ ಜಾಣ ಇ ಆರದಿಂಣ ಐಂ 
ಗ ಎ ಎಂಎಂ ಯಂ" 
ಮ ಾಾ್‌ 6 


`ಐಟಐಂಇಂ?ಢೀಖ 
Bre eps onsen ಇಚ್ಛೌ 
cope ಐಡಿ ce pus pte 
'ಔಣಣ೨೫ಐ೨ ಲ ನಗಿ ಗೋಟಯಾ 
೧೮೧೫೮೧೪ 3% 3% ದಲಿ ಉಂಡ 
ಟನೆನೊ ಇಂ ಈ ಐಇಜಿಂ೧ ಇಡ 
ಆಣ $n Ea ೮೨೦೧ "ಐಂಲ 
ಕುಲ 2೦ರ ಅಟ ಭಂ 
ಇಟಟ "ಡೆಮಿ "ಶಿಐ೨ಿಬಂಳ 
ಆಲ 'ಉಂಬಧಆಣ 6೧2 "ಇಡ 
ನಳದ ಉಜಂ'ಧನೆೊಲ ಉಲ 


ಈ ಆಂಗ 


'ನೂಟಧಿಜೀ Ole yor ಹ Ww ನಿಧನಂ ೩೧೮೮ ೧೧% 
UHR 6೧% ಒಣ ಗ ೮% ೧% 2 ಇ “ಲೀನಾ 
ದ ಲಲೇಲಂ "ಅಡ ಉಂಇ Walenrecren pr hoe ಕೊ 
2... 2೧ ಬ ಈ 
‘pueda Cen 
೧ ಐತೀ ನಿಜನಿಟು"ಇ ೯: "ಯೌವನ ನಿರುಣ ಛಲ 
Na ಉಊ£ Ue ಛಂ [el ಔಂದಂಣ ಚ ಬಣ ೧£ರ೬ಂ ಐಲ 
ಆ ನಂಯಾಧ% ಕಲಂನ ಲಾ ೦೫ ಹು ್ಮ್ಮ್ಬಂ್ಬ 
ROUEN YUAN ಓಣೀ 'ಹಟಣಂಟ ೦೯೫೫೮ "ಧೌ 


eel cif Tons SES os SN 
8೨೮೮ ೧೮೧೦೮೫ % ೧:೦೮ ಐ 


ed 


© ತೌಲನಿಕ ೧ ಕಷ 


ಸ್‌ 
ಸಾಂಸ್ಕೃತಿಕ ಕಾರ್ಯಕ್ರಮ 


ಕಲಾವಿದರು ಈ ಸಾಂಸ್ಕೃತಿಕ ಕಾರ್ಯಕ್ರಮ 
ದಲ್ಲಿ ಭಾಗವಹಿಸಿ ತಮ್ಮ ಕಲಾಶ್ರೀಮಂತಿಕೆ 
ಯನ್ನು ಪರಿಚಯ ಮಾಡಿಕೊಡುತ್ತಿದ್ದಾರೆ. 
ಇದರಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳ 
ವಿವಿಧ ಜನಪದ ಕಲಾವಿದರು, ಹೆಸರಾಂತ 
ಚಲನಚಿತ್ರ ಕಲಾವಿದರು ಭಾಗವಹಿಸಿ 
ಉತ್ತಮ ಪ್ರದರ್ಶನವನ್ನು ನೀಡಿ ಜನರನ್ನು 
ರಂಜಿಸುತ್ತಿದ್ದಾರೆ. ಇಡೀ ವರ್ಷವೆಲ್ಲಾ 
ದುಡಿದು ಬೇಸತ್ತ ರೈತರಿಗೆ ಈ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ಅವರಲ್ಲಿ ಉತ್ಸಾಹ 
ಹಾಗೂ ಸಂತೋಷವನ್ನು ತುಂಬಿ ಕೊಡುವಲ್ಲಿ 
ಮಹತ್ತರ ಪಾತ್ರವನ್ನು ವಹಿಸಿವೆ. ಶ್ರೀಮಠದ 
ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ 
ತುಮಕೂರು ಜಿಲ್ಲಾಪಂಚಾಯಿತಿಯ ಸಂಯುಕ 
ಆಶ್ರಯದಲ್ಲಿ ನಡೆಯುತ್ತಿರುವ ವಸ್ತು 
ಪ ಪ್ರದರ್ಶನಕ್ಕೆ ಲಕ್ಷಾಂತರ ಜನರು ಭೇಟಿ ನೀಡಿ 


ತಮ್ಮ ಅರಿವಿನ ದಿಗಂತವನ್ನು ವಿಸ್ತರಿಸಿ 
ಕೊಳ್ಳುತ್ತಿದ್ದಾರೆ. 


gk: ೦ 
1 Nd 
ಮಾಡಿಯೂ ಮಾಡದಂತಿರುವ ಮಹಾಮಾನವ 


ರಾಷ್ಟ್ರದ ಸಂಸ್ಕೃತಿಯ ಸ ಸಾರವಿರುವುದೇ ಸಂಸ್ಕ 


ಜ್ವಲಂತ ಸಾಕ್ಷಿಗಳಾಗಿವೆ. 


A 


ಡಾ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಭಾವುಕರು. ದಯಾಶೀಲರು. ಆಧ್ಯಾತ್ಮ ಸಾಧಕರು ಹಾಗೂ ಉನ್ನತಸ್ತರದ 
ಅನುಭಾವಿಗಳು. ಅಚ್ಚಳಿಯದ ರ್‌ ರಾಷ್ಟ್ರಪ್ರೇಮಿ. ಶ್ರೀ ಸ್ವಾಮಿಗಳು ಗ್ರಾಮೀಣ ಜನಸೇವೆಯನ್ನು ದೀಕ್ಷಾ ವ್ರತದಂತೆ ಸಲಿ: 
ೃತ ಭಾ ಪೆಯಲ್ಲಿ ಹಾಗೂ 
ವೇದ ಪಾಠಶಾಲೆ ಪ್ರಾರಂಭವಾಯಿತು. ಇಲ್ಲಿ ತರಬೇತಿ ಪಡೆದ ವಿದ್ರ 
"ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆವೊಡೆ ಕೈಲಾಸ ಬಿನ್ನಾಣವಕ್ಕು 
ಸರ್ವಜ್ಞಮೂರ್ತಿಯ ಅಮರವಾಣಿ ಶ್ರೀಮಠದಲ್ಲಿ ಸಾಕಾರವಾಗಿ ಮೈದಳೆದಿದೆ. ಪ್ರತಿದಿನವೂ ಆರುಸಾ 
ದಾಸೋಹವನ್ನಿಡುವುದು ಹುಡುಗಾಟದ ಮಾತಲ್ಲ. ಇದಕ್ಕೆ ಅಪಾರ ಭಾವಶುದ್ಧಿಬೇಕು. ವಿಶುದ್ಧ ಸಂಕ: 
ಕ್ರಿಯಾಸಿದ್ಧಿಬೇಕು. ಇವೆಲ್ಲವೂ ಶ್ರೀ ಶ್ರೀ ಶಿವಕುಮಾರ ಮಹಾಸ್ಟಾಮಿಗಳಲ್ಲಿ ಯಥೇಚ್ಛವಾಗಿವೆ.. 
ಅಧಿಕ ಸಂಖ್ಯೆಯಲ್ಲಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳು ಶ್ರೀ ಶ್ರೀಗಳ ವಿದ್ಯಾಭಿಲಾಷೆ. 


ದ್ರನ್ಯಕಿಗಳು ನಾಡಿನ ಉದ್ದಗಲಕ್ಕೂ ಅಪಾರ ಸಂಖ್ಯೆಯಲ್ಲಿದ್ದಾರೆ. 


ಸುತ್ತಿದ್ದಾರೆ. 
ಸನಾತನ ವೇದ ವಾಜ್ಯಯದಲ್ಲಿ; ಹೀಗೆಂದೇ ಮಠದಲ್ಲೊಂದು 


ಸ ಸರ್ವಜ್ಞ ಎಂಬ 
ವಿರ ಜನಕ್ಕೆ ನಿತ್ಯ 
ಲ್ಲಸಿದ್ದಿಬೇಕು. ಅಖಂಡ 
ಇಲ್ಲಿ ಇದೀಗ ತೊಂಭತ್ತಕ್ಕೂ 
ವಿದ್ಯಾಪ್ರಸಾರ ವಿದ್ಯಾ ಪಕ್ಷಪಾತಗಳಿಗೆ 


- ಶ್ರೀ ರಾಘವೇಂದ್ರ ಸ್ವಾಮಿಗಳು 


~~) 
ಸ 
ಸಿದ್ಧಗಂಗಾ 


ಮಾರ್ಚಿ ೨೦೦೨ 


ಜಾತ್ರೆಗಳು 


: ಅಂದು - ಇಂದು 


ಭಾರತೀಯ ಸಂಸ್ಕೃತಿಯಲ್ಲಿ ಸ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ 
ಮುಂತಾದ ಕಲಾ ಪ್ರಕಾರಗಳ ಪ್ರ ಪ್ರದರ್ಶನದ ಮೂಲಕ ಜನರ 
ಜೀವನವನ್ನು ಅರ್ಥೈಸುವ ಪ ಕ್ರಿಯತ್ನ ನಡೆದಿದೆ. ಅಂತೆಯೇ 
ಅಂದಿನಿಂದ. ಇಂದಿನವರೆಗೆ ಹಬ್ಬ “ಹರಿದಿನಗಳು, ಜಾತ್ರಾ 
ಉತ್ಸವಗಳನ್ನು ಗ್ರಾಮ- ನಗರಗಳಲ್ಲಿ ಎಲ್ಲಾ ಧರ್ಮದವರು 
ಆಚರಿಸುತ್ತಾ "ಬಂದಿದ್ದಾರೆ. ಇತ್ತೀಚೆಗೆ ಸಣ್ಣ ಹಳ್ಳಿಗಳಲ್ಲಿಯೂ 
ಜಾತ್ರೆಗಳು `ದೇವರ ಕಾರ್ಯದ ಹೆ ಸರಿನಲ್ಲಿ ನಡೆಯುತ್ತವೆ. 


ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ 
(ಮನರಂಜನಾತ್ಮಕ)ವಾಗಿ ಇಂದು ಜಾತ್ರೆ ಗಳನ್ನು. ನಡೆಸುತಿರು 
ವುದನ್ನು ಸಾಮಾನ್ಯವಾಗಿ ಕಾ ಒಂದು ಕಾಲಕ್ಕೆ 
ಒಂದು. ಊರಿನಲ್ಲಿ, ಅಥವಾ ಪ್ರದೇಶದಲ್ಲಿ ಎಲ್ಲಾ ೨೫1 
ಜಾತಿಯ, ಧರ್ಮದವರೆಲ್ಲಾ ಸೇರಿ ಕುಂತು. ಚರ್ಚಿಸಿ 
ತೀರ್ಮಾನಿಸಿ ಒಗ್ಗಟ್ಟಾಗಿ ಜಾತ್ರೆಯ ಕೆಲಸವೆಂದೆರೆ ದೇವರ 


ಕೆಲಸ, ಧರ್ಮದ, ಪುಣ್ಯದ 'ಕಲಸವೆಂದು ಭಾವಿಸಿ ಶ್ರದ್ಧೆ 


ಭಕ್ತಿಯಿಂದ ಮಾಡುತ್ತಿದ್ದರು. ಅಂದು ಒಂದು ದಿವಸದಿಂದ- 
ವಾರ-ತಿಂಗಳವರೆಗೆ ಜಾತ್ರೆಗಳು ಊರಿನ 
ಮುಖಂಡರ, ಜನಾಂಗದ ಗಣ್ಯರ, ಮಠಾಧಿ 
ಪತಿಗಳ ನೇತೃತ್ವ ದಲ್ಲಿ ನಡೆಯುತ್ತಿದ್ದವು. ಇಂದು 
ಸಹ ಜನಪ್ರ ಸತಿನಿಧಿಗಳು, ಭಕ್ತಮಂಡಳಿಗಳು, 
ಪೂಜ್ಯರು, ಸರ್ಕಾರದ ಅಧಿಕಾರಿಗಳ 
ಮುಂದಾಳತ್ವದಲ್ಲಿ ಜಾತ್ರೆ ಗಳು ನಡೆಯುತಿದೆ. 


ಅಂದು ಜಾತ್ರೆಗಳನ್ನು ನಡೆಸುವಮೂಲ 
ಉದ್ದೇಶ ಇಹ ಪುಣ್ಯ ಪಡೆಯುವು 
ದಾಗಿತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳಸಿ 
ಕಾಪಾಡುವುದಾಗಿತ್ತು. ಜನ ಜೀವನದಲ್ಲಿ 
ಶಾಂತಿ ನೆಮ್ಮದಿ ಸೆಂಮೃದ್ಧಿಯನ್ನು ತರುವು 
ದಾಗಿತ್ತು ನಾಗರೀಕತೆ ಬೆಳೆದಂತೆಲ್ಲ. ಜಾತ್ರೆಯ 
ಆಚರಣೆಗಳಲ್ಲಿ ಬದಲಾವಣೆಗಳಾಗಿ ಭಕ್ತಿ 


ಶ್ರದ್ಧೆಗಳು ಮಾಯವಾಗಿ ಮನರಂಜನೆ ಪ್ರಮುಖವಾಗಿ 
ಕಂಡುಬರುತ್ತಿರುವುದು ವಿಷಾದನೀಯ ಸಂಗತಿ. 


ಜನ ಸಮೂಹದ ಭಕ್ತಿಯ ಸಂಕೇತವಾಗಿದ್ದ ಜಾತ್ರೆಗಳು 
ಕಾಲಕ್ರಮೇಣ ದನಗಳ ಮತ್ತು ವಸ್ತುಪ್ರದರ್ಶನಗಳನ್ನೊಳ 
ಗೊಂಡಂತೆ ಮಾರ್ಪಾಡಾದುದು ಸ್ವಾಗತಾರ್ಹ ವಿಚಾರ 
ವಾಗಿದೆ. 


ಧಾರ್ಮಿಕವಾಗಿ 


ಧರ್ಮ ಎಂದ ಕೂಡಲೇ ಅದರ ಮೂಲ ದೇವರಿಗೆ 
ಸಂಬಂಧಿಸಿದ್ದು. ದಯೆ, ಕರುಣೆ ಸಾಂತ್ವನಗಳೆಲ್ಲ ದೇವರ 
ದಯೆಯಿಂದ ಬರುತ್ತವೆ. ದೇವರಿಂದ ಮಾನವನು 
ದೇವರಾಗುವ ಪ್ರಕ್ರಿಯೆಗಳೆಲ್ಲ ಧರ್ಮದಿಂದ ಹುಟ್ಟಿ 
ಬೆಳೆಯುತ್ತವೆ. ಅವೆಲ್ಲ ವ್ಯಕ್ತಿಗಳು ಸಮಾಜದ ಸಮಷ್ಟಿಗಳಾಗಿ 
ಬೆಳೆಯಲು ಅನುವುಮಾಡಿಕೊಡುತ್ತವೆ. ಸಾರ್ವಕಾಲಿಕನಾಗಿ 
ಸರ್ವಶಕನಾಗಿ, ಸರ್ವಾಂತರ್ಯಾಮಿಯಾಗಿ ಸರ್ವ 


ಜಾತ್ರೆಯ ಒಂದು ನೋಟ 


———————————————————— 


ಸ 
ಸಿದ್ಧಗಂಗಾ 


6 ಮಾರ್ಚಿ ೨೦೦೨ 


0೦೦೯ . ೨೫೮೫ 


ಥಿ ಇಂಟ 


EN 


Xs “ಬಿಲ ದಿಟ ಔಛಂಡಂನ 
"ಇಂಬ ಸಿಂ FYE oo RUPE Donn 
A “ಉಣನಿಣೀಣಂ ಗಜ ಜಟಕ ಇ 
ಯಾಜ MEAN oe op ಬಲಿ "ಟ್ರ ಹಿರೆ 
ಸರ ೧೫. ಹಲಲ ಯೌ 
Auge gor nese ಗಟಬಣ 
-ಡಿಟಣಣ ಗಜ ನರಾ ಔನ ಟೀಣಯಯ 
ಜಣ ner woe or Bap pps’ 
ಅಧಿ ೧೮೫೫9 Re Re ಉ೦೦/ 
ಉಂಣಧಿಇ ಹು ಓಂ ಶಂಂಲ' ೫ 
“ಉಣ 
ನಿಂ ಉರ೯ಂಜುಣ ಇಂಟ ಬಣಣ pppoe 
ಉರ 60% ಔಣ ಉಂ ಜಣ ೧೮೧ 
ಎ. Hueco 8 Hog 230೧ RR 
"೩%೦೬ ಇ ೧ಣು$ ಟದ 
“ಫೌ 
ಐಂಂಬಅ  ಉ%೮೦208 ೧೮೫೨೦೫ '್ರೀಣಧಭೀಂ 
veut ‘eB ‘som “oro Te 20೮0 
occ: wes fos ಹೀ 
‘ke Ye ಲಲನ 9೪ ಐಐಂಇ epoca ಗೌಜು 
`ನೌಲಲಬೆಲನಲ ಜ್ಹುರಔೋಂ ನಲ ಉಡಿಯ 
weapon ದಯದ ನಂ 
"೦8೧೮೫೮ ೦೫೮೮ "606ಎ ey 
ಜೊಡಿ "ಉಟಟಂ8ಣಾಧ್ಯಾಂಉ woo 
ಜಲಜ 'ಲಣಜ್ರ "ಸುಡ ರಿಂ "ಊಟಿ 
ಬಣ " ಕೊಲ ಐಇಲಿಂಇಂಜ 
pei 'ಧಣ.ಿಬಂಜ ಎಐ ರೋಂ 
ಇಂಧ ಯಜ ನಿಟ: ೧ಐಂಇಂ೧ಲಭಣ 
Room ೧ಜಿ (1800೫೮೧ 
೧೮% ೦% ಐಂ (6 ಆಜಾಂ 
೮೩ ಬಂ Re poe 
ಇ ಟೀಣಂ೧(ಂ0% Fi ad ಟೀ 
೩೨6೧ ಜಂಖ೦ಉಸಿ ಬಲಂ 
doe pune ನರಳಧನಿಲಾ 
೦% "ಅರಸರ eyo ಶಿ 
ಔರೀಣಂಟೊಇ "ರುಣ “ace ಟೈಂ 


ಣಿ yooh ಉರ 'ಂಣ Aiea ದಗ 


ಹೀ "ಬಧಣಲ ಥಿ ನಿಟಿಜಬ 'ಭಂಧಿಂಂಜ 
ವಯುಯರದ ಇಂದುಜ ಭನ ಅಂಲ್ಲಾ ಪಾ 
ಟೂ ಐಂಂಜಔಛಟಣ ಸನದ [eC ಐಢೀಜ 
7ಂ೧ರನಿಕಾಣಇ ‘pop ee ಧೂ - ups 
ಜಿಡಿ ಧರಂ | ಬಿಜಿಜುಣ ಇಥಿ ೧೭೧ ನಲಂ 
೨೧೯, “ಮಂಜನ ೧೮೮ ಭಹಾಲಾಂಜ (ಇಲಯ 
ಬಹಿ Us Boag 60೧೮೮ 230೧ ರಾಧಾ ನಬೀ 
sohpgueePoae pv’ ಬತಛದಿ ಇದ ಎಂ 
ಧಾ 6% ಂಐಂಭಂಟಂನ ಜಾ [ 


ಟೂರಿನ ರಾಂ ಲನ 


“pUeEoRN ಔನ ೨ೀಣಂ ಣಂ 
3906 940% ಟ806 


ಹಯಗ HR ಆ 3 


ಪ್ತ ಕಾ ರ್‌ 
ಯಾಂ ಹಾ ಐಂ0ಔಣ 'ಏಲಂಲಾಬಭಿಣ ರಲ (2 
'ಖರಭಾರಗಬದ ೧್ರಾಢ. ಇಂದು ಊಟಣಅಂಣ 20 ಇಂ 
ees udp AS ಹಾ ೂಸಗಾತ 
“ಉನಿ uy "ಇಂ ಹ ಕರ" ರಟ ಲಾ 
8೧೮೮೬ ನಿಟಿನಿ೨ನದ' ಆಣ ನರರ "ಡಂ 
ಇ 'ಜಂಡುಣ EE pe 
ಟ್ರ ೦೦0 edhe ue ‘Puce udp 


ಇಜನಿಟೂ ನ 


೫1 


60೦೮ ೨೫೮೦೧೫. ಈ 


ಇಂಟ 


ಇಂಥ ದ 'ಉಥಿಯುಂ ಇ ಆಖ. ಉ೦೫೧ "ಧಿಳಂಂಜ 
ಉಣ "ಉರಿಯ 2೮ ಸ 

yeep ಅನಿಂ “er ಗಡಿ "ಹ 
NE: “ope 
ಪಂ Cro ಉರೀಬಂ “oss snr 
ಬೀದ ಜಸಿ ೯% ಐಂಂಬಥಾಂಖ "ಆಧಿ 
ಹ $% "ಔಚ ಯೀಲ "ಐಣ ರಂ "ಐಂಥಿಟ೧%೮% 
ಇಥಿ "೦0/೮ ಜಡ. "ಅಂಡಿ ಬಂಗೀ೧ಊಂ೧ಣಣ 
"ಐಂಥಿಟ ಇ ನವಿಲ ಲಭ ಔಂಂ ‘moa User 


ಲಿ "eo ಓೀಣಹೀಣ gpccdcdg 


Fis ಓಆಬಯಂ ಗಟ ಗಿಟಿಟಂಣ ಗಾದಿ ೧೫೧೫೧ 
BOTY ಆ ಂಂಣಣ Treen ೨ 
ಛಂ ಜಿಐ ಬಂ೧£ಂN 


ದಿದ ನಿಟಿತಬದಿ Re ಐಂಂಲಔಂಂಂಳ 
ಉಜಣಐ ಇದಿ ಇಂ “ಇಂಡ ಧಣ : 1 


`ಸಿ 
ಸೀರಂ, ಉಲ್ರಂಟ್ರ (ಎ ನಿಂಂಐಔಟಆಟ"ದಂಂ 
EE ಉಜಂಣಣ ನೂ ವಯಧ 
೦% tow ತ ಜುಲ 1 ಜಾ ಮಧ ಗ 


ಬ ಇಇ ಜಯಂ ಂಂಂಡಗಾಗ್ಲಿಇ ಜಾ 
ಹುಸಿ ಆ ನು 'ಔಟ್ಟಂಜಣ ಐಸೀಲಾಜ 'ಐಂಂಧನೆ 
ಜ೫ಂಣಂ ಇಂ ಉಟ ಅಂಬಿ 


ಇನಿ ಇಓ 


ಭಂಡ “ಊಉಹಿಲ್ಲಾಳಿ ಈ ಯಯ `ಉಣರುಐ 
ರಥಂ £೮೦೧ ಇಟಿ ನಡಿ ನಲಂ 
ಲಥ? ೧೧೧ ೪00 ಉಜಧ "ಅಜ ಲಲ "00 
ಸ್ಯ ಶರ "8೦೧0೦; 
2 ‘s0000ke Le ಐಂಲಣೀಯುಸಎಂ 
ಧಣ ದ ನಿಗಂ  ಎಣ್ಲಂಇ "ಸಂ 
ನೌ ನರು ಬೀಲಂಸ ಂಥೀಧಉ೪ಲು 

ಯೆ "ಔಟ ಉಗಿ ‘Peeve ಹೌ 
ಭೂ "ಉರಿಯ ನಂ " ಭಔೂಲಂಂ೧ದ 
`ಾಂಜುಣ ‘eeveny hE `ಟಯಂಯಾುಭ 
euch Se ಉಜಂಣಎ "Pe 2೧6 
ಬಂಧ ರಂ) ಲಾಲಜ 'ಹುಣ ೨0908, ಉಂ 
"ಜಯ ಹಂ "ಜಯೋ "ಇಬ" ಮ 
'ುಿಜ್ಯಂಣಭಿ % Un ಭಿನಂಇ ಐಂ65%ಂಜ 
"೧೪೫೫೩ "ಜಂ 8೦೮% ಯ್ಲೌಹಿ 80೦ನ (ಜೌಂ 
"ಅ ೦% ಆರಡಿ ಣಜ ನಜಾಐ ಅನೀ ಜಯ 
ಮಿಣ £9 ೮ ಉ09 ಉಂ ,,ಆ%ಔಲಉಬಣಐ 0 
೧೦೧ ಔಂಬ ಜಲ 'ದೌಲುಲಜಭಣ 1 [ರು 
ಟಂ ನಿಟ ನಿಮಿ ೧ Ki ಬಂಂದಿಎ 
ರಲಲ ೧೮೬ ಧಜೂಂಣಟಗಿ ರೌಡಿ ಉಡ 
'ಬೂಟಣಲಯಾ 'ರಾಧಂಭಣ £8 ಇಇ "ಲು 
"ಇಐದಿ "ಇನೂ ಹಂಡು ನಂಟಐಂ 'ಓನಿಟಿಣಂಂೇಂಣ 


ಹಂದಣ ಭಲಂಲ2ಧಂಜ ಸಿಟಿಯ ಊಂ ನಿಟ ಯೇ ನೀಣಂಗಿಂಂ ಓಜ 


2೮೧ 


ue 


2 ಸಜ 


ಸರಳ ಸಜ್ಜನಿಕೆಯ, ಅಂತರಾಷ್ಟ್ರೀಯ ಖ್ಯಾತಿಯ 
ವಿಶಿಷ್ಟ ವ್ಯಕಿತ್ವದ ಶ್ರೀಮತಿ ಸುಧಾಮೂರ್ತಿ 


— ಎಂ. ರೇಣುಕಾರಾಧ್ಯ 


ಸುವಿಖ್ಯಾತ ಧರ್ಮದರ್ಶಿಗಳು, ಸಾಹಿತಿಗಳು, ತಂತ್ರಜ್ಞರು, 
ಇನ್‌ಫೋಸಿಸ್‌ ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಶ್ರೀಮತಿ 
ಸುಧಾಮೂರ್ತಿ ಅವರು ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ 
ಮಟ್ಟದಲ್ಲಿ ಖ್ಯಾತಿಗಳಿಸಿದ ಅಪರೂಪದ ಕನ್ನಡತಿ. ಹಾವೇರಿ ಜಿಲ್ಲೆ 
ಸಿಗ್ಗಾಂವಿಯಲ್ಲಿ ೧೯೫೦ ರಲ್ಲಿ ಜನಿಸಿದ ಅವರು ಎಲೆಕ್ಟಿಕಲ್‌ 
ಬಿ.ಇ.ಯನ್ನು ೧ನೇ ರ್ಯಾಂಕ್‌ನಲ್ಲಿ ಪಾಸುಮಾಡಿ, ನಂತರ 
ಕಂಪ್ಯೂಟರ್‌ ವಿಜ್ಞಾನದಲ್ಲಿ ಎಂ.ಟೆಕ್‌ ಪರೀಕ್ಷೆಯನ್ನು ಪ್ರಥಮ 
ಸ್ಥಾನದಲ್ಲಿ ಮುಗಿಸಿದರು. ಅವರು ಕಂಪ್ಯೂಟರ್‌ ವಿಜ್ಞಾನದ 
ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಜೀವನೋ 
ಪಾಯಕ್ಕೆ ಒಂದು ನೌಕರಿಯನ್ನವಲಂಬಿಸಿ 
ಬದುಕುವ ಚೀತನ ಅವರದಾಗಿರಲಿಲ್ಲ. ಅವರು 
ಸಮಾಜಸೇವಾ ಮಣಿಹಕ್ಕೆ ತಮ್ಮನ್ನು ಅರ್ಪಿಸಿ 
ಕೊಂಡರು. ಇದಕ್ಕಾಗಿಯೇ ಅವರು 
ಇನ್‌ಫೋಸಿಸ್‌ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. 
ಅವರು ಹಮ್ಮಿಕೊಂಡ ಸೇವಾಕಾರ್ಯಗಳಿಗೆ 
ಹಲವು ಮುಖ; ಅದಕ್ಕೆ ಗಡಿ ಮಿತಿಗಳಲ್ಲ, ಇಡೀ 
ರಾಷ್ಟ್ರ ವ್ಯಾಪಿಯಾದ ಸೇವಾ ಜಾಲವನ್ನು ಸಂಸ್ಥೆ 
ಹೊಂದಿದೆ. ಬಡವರಿಗೆ, ದೀನದಲಿತರಿಗೆ, 
ಅಂಗವಿಕಲರಿಗೆ, ಮಹಿಳೆಯರಿಗೆ, ರೋಗಿಗಳಿಗೆ, 
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ 
ವಿದ್ಯಾರ್ಥಿಗಳಿಗೆ, ಉದ್ಯೋಗಾಭಿಲಾಷಿಗಳಿಗೆ, 
ಕಲಾವಿದರಿಗೆ ನೆರವಾಗುವ ವ್ಯಾಪಕಾವದ ಸೇವಾ 
ಜಾಲವನ್ನು ಸಂಸ್ಥೆ ಹೊಂದಿದೆ. 

ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಉದಾ: ಶಿಕ್ಷಣ, ಆರೋಗ್ಯ, 
ಧರ್ಮಕಾರ್ಯ, ವಿಜ್ಞಾನ ಕ್ಷೇತ್ರಗಳಲ್ಲಿ ಅವರ ಮಾರ್ಗದರ್ಶನ, 
ನೆರವು ದೊರತಿವೆ. ಇನ್‌ಫೋಸಿಸ್‌ ಪ್ರತಿಷ್ಠಾನದ ಮೂಲಕ 
ಹಾಗೂ ವಯ್ಯಕ್ಷಿಕವಾಗಿ ಅವರು ಶಾಲಾ ಕಾಲೇಜುಗಳಿಗೆ 
ಕಂಪ್ಯೂಟರ್‌ ಕೊಡಿಸುವುದು, ಆಸ್ಪತ್ರೆ ಹಾಗೂ ಶಾಲೆಗಳಿಗೆ ಕಟ 
ಕಟ್ಟಿಸುವುದು, ಪ್ರಯೋಗಾಲಯಗಳಿಗೆ ಉಪಕರಣಗಳನ್ನು 
ಕೊಡಿಸುವುದು, ಇಂಥ ಹತ್ತಾರು ಬಗೆಯ ದಾನಗಳನ್ನು ಮಾಡಿ 
ಜನಮನವನ್ನು ಗೆದ್ದಿದ್ದಾರೆ. ಅವರು ಈವರೆಗೆ ಕೋಟ್ಯಾಂತರ 
ಹಣವನ್ನು ದಾನವಾಗಿ ನೀಡಿದ್ದಾರೆ. ದಣಿವರಿಯದ ಅವರ ಸೇವಾ 
ಕಾರ್ಯಗಳನ್ನು ಗುರುತಿಸಿ ಸರ್ಕಾರಗಳು, ಸಾರ್ವಜನಿಕ ಸೇವಾ 
ಸಂಸ್ಥೆಗಳು ಅವರಿಗೆ ಪ್ರಶಸ್ತಿ-ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. 
ಅವರಿಗೆ ಈವರೆಗೆ ಸಂದಾಯವಾಗಿರುವ ಗೌರವ-ಸನ್ಮಾನಗಳಿಗೆ 


ಶ್ರೀಮತಿ ಸುಧಾಮೂರ್ತಿ 


ಲೆಕ್ಕವಿಲ್ಲ, ಅವೆಲ್ಲವೂ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ 
ಮಟ್ಟದವಾಗಿವೆ. ಇನ್‌ಸ್ಟಿಟ್ಯೂಟ್‌ ಆಫ್‌ ಇಂಜಿನಿಯರ್‌ನಿಂದ 
೧೯೭೨ರಲ್ಲೆ ಚಿನ್ನದ ಪದಕ ಪಡೆದಿದ್ದಾರೆ. ಅಂತರರಾಷ್ಟ್ರೀಯ 
ಮಟ್ಟದಲ್ಲಿ ೨೦೦೧ ವರ್ಷದ ಕಂಪ್ಯೂಟರ್‌ ವಿಶ್ವ ಪ್ರಶಸ್ತಿ ದಿ 
ಎಕನಾಮಿಕ್‌ ಟೈಮ್ಸ್‌ ಪ್ರಶಸ್ತಿ ಮಿಲೇನಿಯಂ ಮಹಿಳಾ ಶಿರೋಮಣಿ 
ಪ್ರಶಸ್ತಿ ಓಜಸ್ಟನಿ ಪ್ರಶಸ್ತಿ ಕರ್ನಾಟಕ ಸರ್ಕಾರವು ನೀಡುವ 
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು. ಎಂ. 
ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿಇವರಿಗೆ ಸಂದಿದೆ. 
ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇವರ 
ಶಿಕ್ಷಣಕ್ಷೇತ್ರದ ಸಾಧನೆಗೆ ಗೌರವ ಡಾಕ್ಟರೇಟ್‌ 
ನೀಡಿ ಗೌರವಿಸಿದೆ. ಶ್ರೀಮತಿ ಸುಧಾ ಅವರು 
ಒಳ್ಳೆಯ ಲೇಖಕಿ. ಅವರ ಅನೇಕ ಸಣ್ಣ. ಕಥೆಗಳು, 
ಕಾದಂಬರಿ, ವಚನ ಸಾಹಿತ್ಯ ಪ್ರಕಟವಾಗಿವೆ. 
ಬೇರೆ ಬೇರೆ ಭಾಷೆಗಳಿಗೆ ಕೂಡ ಅವು 
ಅನುವಾದವಾಗಿವೆ. "ಡಾಲರ್‌ಸೊಸೆ, 
ಮಹಾಶ್ವೇತೆ, ತುಮುಲ, ಅತಿರಿಕ್ರೈ ಅವ್ಯಕ್ತೆ 
ಯಶಸ್ವಿ ಯಣ' ಮೊದಲಾದವು ಕಾದಂಬರಿ 
ಗಳಾದರೆ, ಸಾಮಾನ್ಯರಲ್ಲಿ. ಅಸಾಮಾನ್ಯರು ಎಂಬ 
ಸಣ್ಣಕಥಾ ಸಂಕಲನ. ಅಟ್ಲಾಂಟಿಕದಾಚಿಯಿಂದ, 
ಹಕ್ಕಿಯ ತೆರೆದಲಿ ಮೊದಲಾದ ಪ್ರವಾಸ ಕಥನ 
ಗಳನ್ನು ಅವರು ಬರೆದಿದ್ದಾರೆ. ಜೊತೆಗೆ ಅವರು 
ಕಂಪ್ಯೂಟರ್‌ ಬಗ್ಗೆ ಬಹಳ ಸರಳವಾದ ಭಾಷೆ 
ಯಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ನವ ಸಾಕ್ಷರತೆಗೆ ಕಂಪ್ಯೂಟರ್‌, 
ಶಾಲಾ ಮಕ್ಕಳಿಗಾಗಿ ಕಂಪ್ಯೂಟರ್‌, ಶಾಲಾ ಮಕ್ಕಳಿಗಾಗಿ 
ಇಂಟರ್‌ನೆಟ್‌, ಈಮೈಲ್‌, ಕಂಪ್ಯೂಟರ್‌ ಲೋಕ ಇವರ ಕೃತಿಗಳು. 
ಶ್ರೀಮತಿ: ಸುಧಾಮೂರ್ತಿ ಅವರದು ವೈವಿಧ್ಯಪೂರ್ಣ 
ವ್ಯಕಿತ್ತ ವರ್ಣಮಯ ಬದುಕು. ಒಬ್ಬ ಮ ಸ 
ರವೆ ಬ ಹಿಳೆ ಇಷ್ಟೆಲ್ಲಾ 
ಸಾಧನೆಯನ್ನು ಮಾಡಲು ಸಾಧ್ಯವೆ? ಎಂದು ಬೆರಗುಪಡುವಂಥ 
ಸ್‌ ಮಾಡಿರುವ ಅವರೊಬ್ಬ ಪ್ರಜ್ಞಾವಂತಾ ಮಹಿಳೆ. ಅವರಲ್ಲಿ 
ಸೇವಾ ಮನೋಭಾವವೂ ಮೂಡಿರುವುದು ಬಂಗಾರದ ಅವರ 
ವ್ಯಕಿತಕ್ಕೆ ಪರಿಮಳ ಮೂಡಿದಂತಾಗಿದೆ. 
ಅವರ ಸೇವಾಕಾರ್ಯ ಮತಪು ಹೆ 
ಟಿ 


ಚ್ಚಲಿ. ಇವರಿಂದ ರಾಷ್ಟ್ರಕ್ಕೆ 
ಹಲವಂದದಲ್ಲಿ ಲಾಭವಾಗಲೆಂದು ಶ್ರೀ 


ಕ್ಷೇತ್ರ ಆರಾ! ವವಾದ 
ಶ್ರೀ ಸಿದ್ಧಲಿಂಗೇಶ್ಟನನಲ್ಲಿ ಪ್ರಾರ್ಥಿಸುತೇದ ಥು 


© 
—————————_—_—_—<————— 


ಸಿದ್ಧಗಂಗಾ @ 


ಮಾರ್ಚಿ ೨೦೦೨ 


8೩ UT: su 


Here is an extract of introduction to a famous organisation 


1111೦95 


Foundation 


e Infosys Foundation came into existence 
with the objective of supporting the 
underprivileged. Promoted by Infosys 

Technologies Limited, the Foundation began its 


campaign in Karnataka and expanded to Tamil 
Nadu, Andhra Pradesh, Maharashtra and Orissa. 


The Foundation’s key focus areas are health 
care, education and basic infrastructure facilities 
and promoting drying art forms. A significantly 
large number of individuals and institutions in 
the lower strata of society continue to benefit 
from the foundation’s efforts. 


In a short span of time the Foundation has 
implemented numerous projects ‘2 Its chosen 
areas. An overview of the work done by the 
Foundation in each of these areas is given below: 


HEALTH CARE 


The Foundation’s work in the area of health care 
includes rehabilitation work and the 
construction of much needed wards and 
“dharmashalas” in various hospitals. 

A leprosy rehabilitation camp was conducted at 
Gulbarga while relief work was undertaken at 
the Leprosy Colony. 

The burns ward at the Victoria Hospital, 
Bangalore was ‘air-conditioned to give relief to 
the patients. Several other hospitals too, have 
benefited from the Foundation’s efforts. 


Various construction projects at hospitals include 
a hospital especially to treat brain fever in Bellary, 


an out patient department in Aurangabad, an 
annexe for the Cancer Hospital at Kanchi and 
several additional wards at the Swami 
Vivekananda Memorial Charitable Hospital at 
Pattumadai, Tamil Nadu. 


Cancer patients from all parts of India require 
outpatient treatment at the Kidwai Cancer 
Hospital. Since many of them cannot afford paid 
accomodation, a dharmashala is being 
constructed at the hospital. 


Relief works are undertaken at Osmanabad 
District in Maharashtra, the tribal areas of 
Kalahandi in Orissa, drought hit areas of Andhra 
pradesh, ec. 


A free Girls’ Hostel is under construction at 
Maharshi Karve Sthree Shikshana Samsthe at 
Hingne, Pune. 


Hi-tech surgical equipment has been donated to 
hospitals in Mysore, Bijapur, Bellary and Hubli 
besides ultra sound scanners to Ramakrishna 
Ashram, Coorg and Bangalore Government 
Hospitals. 


Ambulances have been donated in Gadag and to 
the Soliga tribe in the Biligiri hills in Karnataka. 
Tribals of Kalahandi in Orissa have also 
benefitted from the donation of ambulances and 
passenger vans given to the local organisations. 


The Drug Foundation for Nuclear Medicine at 
the Cancer Hospitals in Miraj and the Kidwai 
Hospital in Bangalore have received 


9 
ಸಿದ್ಧಗಂಗಾ 


ಛ್ರಿ ಕ ಮಾರ್ಚಿ ೨೦೦೨ 


ue 


CT 


contributions from the foundation. The Infosys 
Foundation also distributes medicines to the poor 
in remote rural areas. 


Novel pension schemes have been introduced for 
senior citizens, destitutes widows, persons 
suffering from ailments of the heart or kidney, 
cancer, mental illness, leprosy and other such 
illnesses. The pension seeks to help them meet 
their daily/medical expenses. 


SOCIAL REHABILITATION 
AND RURAL UPLIFT 


The Foundation has constructed orphanages at 
Kalahandi in Orissa, Shedgeri in Karnataka and 
Hinjewadi in Pune. 


A hall has been constructed at the Shakthidhama 
Destitute Center for Women, Mysore. A 
rehabilitation centre for mentally retarded 
women has been set up at Chennai. Programs 
have been initiated to improve living conditions 
of Devadasis in Karnataka. A campaign to 
improve the lives of children affected by leprosy 
and those living on streets has also been started. 


LEARNING AND EDUCATION 


The Foundation has undertaken one of the 
largest rural education programs titles ‘A library 
for Every 500001. So far, 6,500 libraries have been 
set up in government schools located in the rural 
areas of Karnataka. Libraries are stacked with 
195 to 2000 books costing between Rs.2,500 and 
Rs. 20,000. The books cover science, history, 


construction of additional classrooms, donations 
for school fund/corpus fund, etc. 


A one ofa kind Science Center has been set up 
by the Foundation in Kolar District which 
benefits not only the rural students of the area 
but those of the neighbouring villages as well. 


Significantly monetary contributions have been 
made towards scholarship programs for rural 
students in Karnataka, Orissa, Maharashtra and 
Tamil Nadu. 


ARTS 


The Foundation’s activities are not limited to 
education and health alone. It reserves time and 
effort for the promotion of dying traditional art 
and culture forms especially in the rural areas. 


Gamaka for instance, is an ancient form of music 
in Karnataka. Over 200 sets of record players and 
Gamaka cassettes were distributed in 100 villages 
in Karnataka in an attempt to revive this dying 
art. Puppet shows too have been organised to 
encourage interest in this theatre art form, 


The Foundation has hosted a program spanning 
two evenings which saw various unknown art 
forms of North Karnataka being st 
appreciated. This not only motivates 
perform but benefits them financially 


Life is short. 


aged and 
artistes to 


- ಡಾ. ಚಿಕ್ಕಣ್ಣ ವಿಶ 


ಗ್ರಾಮೀಣ ಬದುಕಿನ ಸುಂದರ ಅಭಿವ್ಯಕ್ತಿ ಜನಪದ 
ಕಲೆಗಳಲ್ಲಿ ಪ್ರಕಟವಾದರೆ, ಗ್ರಾಮೀಣ ಬದುಕಿನ ಸಾಮಾಜಿಕ 
ಧಾರ್ಮಿಕ ಕಲಾತ್ಯಕತೆಯನ್ನು ಬದುಕಿನ ಜೀವಸತ್ವದ ಉತ್ತಕತೆಯನ್ನು 
ಜಾತ್ರೆಗಳಲ್ಲಿ ಕಾಣಬಹುದು. 
ಕರ್ನಾಟಕದ ಜಾತ್ರೆಗಳು 
ಕೇವಲ ದನಗಳನ್ನು 
ಕೊಳ್ಳುವ ತೆಗೆದುಕೊಳ್ಳುವ 
ಮಾರಾಟದ ಕೇಂದ್ರವಪ್ಪೆ 
ಆಲ್ಲದೆ, ಇದೊಂದು 
ಗ್ರಾಮೀಣರ ಸಾಂಸ್ಕೃತಿಕ 
ಧಾರ್ಮಿಕವೂ ಸೇರಿದಂತೆ 
ಹಲವು ಬಗೆಯ ಚಟುವಟಿಕೆ 
ಗಳ ಸಂಗಮ ಕೇಂದ್ರವೂ 
ಹೌದು. ಒಂದೊಂದು 
ಜಾತ್ರೆಯೂ ಆ ಗ್ರಾಮದ 
ಐತಿಹಾಸಿಕ ಧಾರ್ಮಿಕ, 
ಸಾಂಸ್ಕೃತಿಕ ಮಹತ್ವವನ್ನು 
ಜಾನಪದ ಬದುಕಿನಲ್ಲಿ 
ಜೀವಂತವಾಗಿಸುತ್ತಾ ನಂಬಿಕೆ 
ಸಂಪ್ರದಾಯ ಆಚರಣೆಯಲ್ಲಿ 
ಉಳಿದು ಆಯಾಯ 
ಸಂಸ್ಕೃತಿಯ ರೂವಾರಿ 
ಯಾಗಿಯೆ ಕೆಲಸ ಮಾಡು 
ತವೆ. ಹಾಗಾಗಿಯೆ ಜಾತ್ರೆ 
ಕೇವಲ ಧಾರ್ಮಿಕ ಮಹತ್ವ 


ಕನ್ನಡ ವಿಭಾಗ, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಶಿರಾ, 
ತುಮಕೂರು ಜಿಲ್ಲೆ 


ಹೌದು. ಈ ಹಿನ್ನೆಲೆಯಲ್ಲಿಯೇ ಜಾತ್ರೆಗಳು ಜನಪದರ ಬದುಕಿನಲ್ಲಿ 
ಮಹತ್ವ ಪಡೆದುಕೊಂಡಿವೆ. ಕಾಲ ಘಟನೆಗಳ ಸಂಕೀರ್ಣ 
ಬದುಕಿನಲ್ಲಿ ನಿತ್ಯ ನೂತನವಾಗುತ್ತಿದೆ. 
ಸಿದ್ಧಗಂಗೆ ಜಾತ್ರೆ 
[= 
ಶ್ರೀ ಸಿದ್ಧಗಂಗೆ ಕನ್ನಡ 
ನಾಡಿನ ಪ್ರಸಿದ್ಧ ಯಾತ್ರಾಸ್ಥಳ. 
ತ್ರಿವಿಧ ದಾಸೋಹದ 
ಪ್ರಾಚೀನ ಮಠ. ಪೂರ್ವ 
ಪ್ರಾಥಮಿಕ ಹಂತದಿಂದ 
ತರಗತಿಯವರೆಗೆ ಇಲ್ಲಿ 
ಬೋಧಿಸಲಾಗುತ್ತಿದೆ. ಒಂದು 
ವಿಶ್ವವಿದ್ಯಾಲಯದ 
ಸ್ವರೂಪವನ್ನು ಪಡೆದು 
ಕೊಂಡಿರುವ ಸಿದ್ಧಗಂಗಾ 
ಮಠ ಇಂದು ಅಂತರ 
ರಾಷ್ಟ್ರೀಯ ಮಟ್ಟದಲ್ಲಿ 
ಖ್ಯಾತಿಯನ್ನು ಹೊಂದಿದೆ. 
ಬೆಂಗಳೂರು ಪೂನಾ 
ರಸ್ತೆಯಲ್ಲಿ ತುಮಕೂರಿನಿಂದ 
೬ ಕಿ.ಮೀ. ಕ್ಯಾತಸಂದ್ರದಲ್ಲಿ 
ಎಡಕ್ಕೆ ತಿರುಗಿದರೆ, ಸಿದ್ಧಗಂಗಾ 
ಬೃಹತ್‌ ಮಠ ಸಿಗುತ್ತದೆ. 
ಎತ್ತರವೂ ಅಲ್ಲದ ಚಿಕ್ಕದೂ 
ಅಲ್ಲದ ಮಟಸ್ಥವಾದ ಬೆಟ್ಟ 
ಕ್ಯಾತಸಂದ್ರದಿಂದ ಸಿದ್ಧಗಂಗಾ 


ವಾಗಪ್ಟೆ ಉಳಿಯದೆ ಬೆಟ್ಟದ ತನಕ ವಿಶಾಲವಾದ 
mathematics, general knowledge, grammar, Be fair and kind to oth ಅದರಾಚೆಗೂ ಬಂದು, ಬ ಎರಡೂ ಬದಿಗಳಲಿ 
literature, geography, vocational training and ers ಸಾಮಾಜಿಕ ಭಾವೈಕ್ಯತೆಯ ಭವ್ಯವಾದ ಕಟಡಗಳು' 
fiction. The goal is to ensure that students of all Infosys Foundation ಕೇಂದ್ರವೂ ಹೌದು. ಶ್ರೀಗಳವರ ಮಠ; ಕ 
age groups and interests benefit from the scheme. Infosys Towers, ಆಯಾಯ ಪ್ರದೇಶದ ಇ ಸ ಶಾಲೆ, ಶ್ರೀಕ್ಷೇತ್ರದೇವತೆ ಶ್ರೀ 
ನ ಜ್‌ ಘು ಬ 
Besides contributing to the school libraries the No. 27, Bannerghatta Road ಸಂಸ್ಕೃತಿಯ ಸಂಗಮವಾಗಿ ಶೇಷ ಪ್ರಾಣನ ಸಿದ್ಧಲಿಂಗೇಶ್ವರ, 
Foundation identifies promising students from 3rd Phase, JP Nagar, ಸ ವ ಸಿದ್ಧಗಂಗಮ್ಮನ 4 ದೇವಾಲಯ 
economically weaker sections and sponsors their Bangalore - 56 1 ಭನ ನಲ ಹಾ ಗ ಎಶ್ಪಾಾವಾದ ಕರಾ ರಮಣೀಯವಾದ ಚಿಟದಲ್ಲ ಹಚ್ಚ 
ಗು ak ಹ ವ. India, ಹಾಗಾಗಿಯೇ ಜಾತ್ರೆಗಳು ನಸ ಬದುಕನ ಹ. ಹಸಿರಿನಿಂದ ಸದಾ ಕಂಗೊಳಿಸುವ ಗಿಡಮರಗಳು ಪ್ರೇಕ್ಷಕರನ್ನು ಮತೆ, 
॥ ಹ ಕ ಪಡೆದಿವೆ. ತಮ್ಮ ದೈನಂದಿನ ಬದುಕಿನ ಸತ್ತ ಮಾನದಿಂದ. ಮತ್ತೆ ಸೆಳೆಯುವ ಮಾಂತ್ರಿಕ ಸೊಬಗು. ಇದು ಸಿದ್ಧಗಂಗಾ ಮಠದ 
¢ Foundation has also been involved in related Fax : 91-80-658 8676 — ಸಾವು ಸಾಲ ಸಂಬಂಧಗಳನ್ನು ಜಾತ್ರ ಪರಿಕ ನಂಬಿಕೆಯೂ ಹಿರಿಮೆಗೆ ಸಾಕ್ಷಿಯಾಗಿವೆ. 
causes like reconstruction of old school building, E-mail : snm@infy com 3ನ ನೆನಪಿಸುವ ಗಡುವನ್ನು ಸೂಚಿಸುವ ಪಾರಂ ಜು 
ನ್‌್‌ <A — 
ER ಥೆ ಮಾರ್ಚಿ ೨೦೦೨ 
ಇ ಲ) ಮಾರ್ಚಿ ೨೦೦೨ ಉದ್ಧಗಂಗಾ 6 


ma“ 


ಅಸಾ ಸಾರ್‌ 


I 


ಯತಿಯೊಬ್ಬರು ಧರ್ಮ, ಪ್ರಚಾರಮಾಡುತ್ತಾ ಬಂದು ರಾತ್ರಿ 
ಈಗಿನ ಸಿದ್ಧಗಂಗಾ ಬೆಟ್ಟದ ಗವಿಯಲ್ಲಿ ಮಲಗುತ್ತಾರೆ. ಮಧ್ಯರಾತ್ರಿ 
ಯಲ್ಲಿ ನೀರಡಿಕೆಯಾಗುತದೆ. ನೀರು ಎಲ್ಲಿಯೂ ಸಿಗುವುದಿಲ್ಲ. 
ತಮಗಿರುವ ದಿವ್ಯ ದರ್ಶನದಿಂದ ತಪಸಿನ ಮಹಿಮೆಯಿಂದ 
ಬಂಡೆಯ ಸಂಧಿಯಿಂದ 
ನೀರು ಹರಿದು ಬರುವ 
ಹಾಗೆ ಮಾಡುವ 
ಮೂಲಕ ದಾಹವನ್ನು 
ತೀರಿಸಿಕೊಳ್ಳುತ್ತಾರೆ. ಇದೇ 
ಸಿದ್ಧಗಂಗೆ. ಸಿದ್ದವಾದ 
ಗಂಗೆಯಾಗಿ ಸಿದ್ಧಗಂಗೆ 
ಎಂಬ ಹೆಸರು ಬರಲು 
ಮೂಲಕಾರಣವಾಯಿತೆಂಬ 
ಜನಪದ ಐತಿಹ್ಯವಿದೆ. 
ಈಗಲೂ ಸಿದ್ಧಗಂಗಾ 
ಬೆಟ್ಟದಲ್ಲಿ ಅನೇಕ 
ಗುಹೆಗಳಿವೆ. 
ಹರದನಹಳ್ಳಿಯ ಗುರು 
ಪರಂಪರೆಯಲ್ಲಿ 
ಹನ್ನೆರಡನೆಯ ಗುರು 
ಗಳಾದ ಗೋಸಲ 
ಸಿದ್ದೇಶ್ವರರು; ಸಿದ್ಧಗಂಗಾ 
ಮಠದ ಸ್ಥಾಪಕರೆಂದು 
ಹೇಳಲಾಗುತ್ತದೆ. 
ಹದಿನಾಲ್ಕನೇ 
ಶತಮಾನದ ಪೂರ್ವದಲ್ಲಿ 
ಗೋಸಲ ಸಿದ್ಧೇಶ್ವರರಿಂದ 
ಸ್ಥಾಪಿತವಾದ ಸಿದ್ದಗಂಗಾ 
ಮಠವು ಸಮಾಜಸೇವೆ, 
ಶಿಕ್ಷಣ, ಧರ್ಮ 
ಪ್ರಸಾರಗಳ ಮೂಲಕ 
ವಿಶ್ವವ್ಯಾಪಿ ಪ್ರಸಿದ್ಧ 
ವಾಗಿದೆ. ಈ ಮೂಲಕ 
ಲಕ್ಷಾಂತರ ಹಳೆಯ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ 
ಸ್ಥಾನದಲ್ಲಿದ್ದಾರೆ. ಗೋಸಲ ಸಿದ್ದೇಶ್ವರರಿಂದ ಆರಂಭವಾದ ಈ 
ಮಠದ ಗುರು ಪರಂಪರೆಯಲ್ಲಿ ಶಂಕರಸ್ವಾಮಿಗಳು, 
ದಿವ್ಯಲಿಂಗೇಶ್ವರರು, ಚಿನ್ನಬಸವರಾಜೇಂದ್ರಸ ಪ್ರಸ್ವಾಮಿಗಳು, ತೋಂಟದ 
ಸಿದ್ಧಲಿಂಗೇಶ್ರರರು ಹಾಗೂ ಪೀಠ ಪರಂಪರೆಯಲ್ಲಿ ಉದ್ದಾನ 
ಶಿವಯೋಗಿಗಳು, ಡಾ. ಶಿವಕುಮಾರ ಸ್ವಾಮಿಗಳು, ಸಿದ್ಧಲಿಂಗ 
ಸ್ವಾಮಿಗಳು ಹೀಗೆ ನಡೆದುಬಂದಿದೆ. ಇವ ವರಲ್ಲಿ ಡಾ. ಶ್ರೀ” ಶ್ರೀ 
ಶಿವಕುಮಾರಸ್ವಾಮಿಗಳು ಸಿದ್ಧಗಂಗಾ ಮಠದ ೀರ್ತಿಯನ್ನು ದೇಶ 
ವಿದೇಶಗಳಲ್ಲಿ ಬೆಳೆಸಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ. 


ತುಮಕೂರು ಜಿಲ್ಲೆಯ ಜಾತ್ರಾ ವಿಷಯದಲ್ಲಿ ಸಿದ್ಧಗಂಗಾ 
ಜಾತ್ರೆಗೆ ವಿಶೇಷ ಮಹತ್ವವಿಜಿ. ತುಮಕೂರು ಬಟಿದಾಡೆಯಿಂದ 
ಕ್ಯಾತಸಂದ್ರ ಹಾಗೂ ಸುತ್ತ ಮುತ್ತಲ ಹತ್ತಾರು ಹಳ್ಳಿಯ ವಿಸ್ತಾರದಲ್ಲಿ 
ಜಾತ್ರೆಗೆ "ಬಂದ ದನಗಳನ್ನು ಕೈಲಾಗುತದೆ. ಆನ್ನ ದಾಸೋಹ 
ಉತ್ತಮ ನೀರು, ನೆರಳಿನ ಸೌಕರ್ಯ, ಪ್ರಾ ಕೃತಿಕ ತಂಪನೆಯ ಹವೆ, 


ವೈದ್ಯಕೀಯ 
ಔಷಧೋಪಚಾರಗಳಿಂದ 
ಶ್ರೀಮಠದ ಹೆಸ! 
ನಾಡಿನಾದ್ಯಂತ ಪ್ರಸಿದ್ಧವಾಗಿದೆ. 
ದನಗಳನ್ನು ಕೊಳ್ಳುವವರು 
ಮಾರುವವ ರು “ವಲ 
ತುಮಕೂರು ಜಿಲ್ಲೆಗೆ ಮಾತ್ರ 
ಸೀಮಿತವಾಗದೆ, ನೆರೆಯ 
ಆಂದ್ರ, ಚಿನ್ನೈ, ಉತ್ತರ 
ಕರ್ನಾಟಕದ ಬೀದರ್‌, 
ಗುಲಬರ್ಗಾ, ರಾಯಚೂರು, 
ಬಳ್ಳಾರಿ, ಬೆಳಗಾಂ, ದಾವಣಗೆರೆ, 
ಹುಬ್ಬಳ್ಳಿ, ಧಾರವಾಡ, ಗದಗ್‌, 
ಮೈಸೂರು, ಮಂಡ್ಯ ಈ ಪ್ರಾಂತ್ಯ 
ಗಳಿಂದಲೂ ಕಲೆಯುತ್ತಾರೆ. ಒಟ್ಟು 
ಹದಿನೈದು ದಿನೆಗಳ ಕಾಲೆ 
ಬೃಹತ್‌ ಪ್ರಮಾಣದಲ್ಲಿ 
ಕಲೆಯುವೆ ಸಿದ್ದಗಂಗಾ ಜಾತ್ರೆ, 
ಜನಗಳ "ಮಹಾಪೂರವೇ 
ಹರಿಯು ತದೆ. ಕನಿಷ್ಟ 
ಎರಡರಿಂದ ಮೂರು” ಲಕ್ಷ ಜನೆ 


ಮಹಾಶಿವರಾತ್ರಿ ಸಂದರ್ಭ 
ದಲ್ಲಿ ಆರಂಭವಾಗುವ 
ಸಿದ್ಧಗಂಗಾ ಜಾತ್ರೆಯು ಹನ್ನೆರಡು 
ದಿನಗಳ ವಿಶೇಷ ಧಾರ್ಮಿಕ 
ಆಚರಣೆಯೊಂದಿಗೆ ಜಾತ್ರಾ 
ಮಹೋತ್ಸವವು ಹದಿ ರ 
ದಿನಗಳ ತನಕ" ಸಂಭ್ರ: ಮದಿಂದ 


Fh ನಡೆಯುತ್ತದೆ. 
€ ಗೋಸಲ ಸಿ| ಬೇನೆ ಉತ್ಸವ, ಸಿದ್ಧಗಂಗಾ ಮಾ 
ಮಹೋತ್ಸವ, ವೃಷಭ ವಾಹನ ಮೊದಲುಗೊಂಡು ತ] ಇ 
ದಿವಸಗಳಫ್ಲಿ ಗದ ವಾಹನ, ರಾವಣ ವಾಹನ, ನಂದಿ ವಾಹನ; 
ಸಿಂಹ ವಾದನ, ಹುಲಿ ವಾಹನ, ಶೇಷ ವಾಹನ, ಅಶ್ವ ವಾಹನ, 
ನವರಂಗ ಪಾಲಕಿ ಉತ್ಸವ, ಹುತದ ವಾಹನ, ನವಿಲ" ವಾಹನ, 
ಬಲಕೆ ವಾಹನ, ಮೆಹಾಶಿವರಾತ್ರಿ ಪೂಜಾದಿಗಳು, ಮುತ್ತಿನ 

ಪಾಲಕಿ, ರಥೋತ್ಸವ, ರುದ್ರಾಕ್ಷಿ ಮಂಟಪ 

ಉತ್ಸವ, ಶಿವಾನುಭವ ಸಮ್ಮೇಳನ ಪೈ 
ತ್ರ ನಿ, ಸತ್ರ ರ 
ಬ್ರಹ್ಮೋತ್ಸವ ಇತ್ಯಾದಿ ಉತ್ತವಗು ನಡೆಯದ, ಎಂಟ 


ತೀ 
ಸಿದ್ಧಗಂಗಾ [೪೦] 


ಮಾರ್ಚಿ ೨೦೦೨ 


